S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೩೧ , ೨೦೧೫ ( ಪುಷ್ಯ ೧೦ , ಶಕ ವರ್ಷ ೧೯೩೭) 
Bengaluru, Thursday, December 31 , 2015 (Pushya 10, Shaka Varsha 1937) 


ಸಂಚಿಕೆ ೫೨ 
Issue 52 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, 

ಅರಮನೆ ರಸ್ತೆ, ಬೆಂಗಳೂರು- 560 001 


ಜ್ಞಾಪನ 


ವಿಷಯ : 


ಸಂಖ್ಯೆ : ಔನಿಇ/ 441 / ಸಿಬ್ಬಂದಿ/2015 -16, ದಿನಾಂಕ: 03.10.2015 
ಡಾ|| ಎನ್. ವಡಿವೇಲು, ಉಪ ಔಷಧ ನಿಯಂತ್ರಕರು - 2. ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ರಜಾ 
ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಮಂಜೂರು ಮಾಡುವ ಕುರಿತು. 
ಡಾ|| ಎನ್. ವಡಿವೇಲು, ಉಪ ಔಷಧ ನಿಯಂತ್ರಕರು ಇವರ ಮನವಿ ಪತ್ರ ದಿನಾಂಕ: 19.09.2015 . 


ಉಲ್ಲೇಖ : 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ ಡಾ|| ಎನ್. ವಡಿವೇಲು, ಉಪ ಔಷಧ ನಿಯಂತ್ರಕರು -2 , ಕೇಂದ್ರ ಕಛೇರಿ, 
ಬೆಂಗಳೂರು ಇವರಿಗೆ ದಿನಾಂಕ: 04 .10.2015, 10.10 .2015 , 11.10.2015 ಹಾಗೂ 12. 10 .2015ರ ಸಾರ್ವತ್ರಿಕ ರಜೆಗಳೊಂದಿಗೆ, ದಿನಾಂಕ: 05.10. 2015 
ರಿಂದ 09.10.2015 ರವರೆಗೆ (ಎರಡು ದಿನಗಳೂ ಸೇರಿ) ಒಟ್ಟು 05 ದಿನಗಳ ಪರಿವರ್ತಿತ ರಜೆಯನ್ನು ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ 
ಉಪಯೋಗಿಸಿಕೊಂಡು, ಕೆಳಕಂಡ ಕುಟುಂಬ ಸದಸ್ಯರೊಂದಿಗೆ, ಸೇವಾವಧಿಯಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 550 ರನ್ವಯ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ಪಡೆದು, ಗಂಗೋತ್ರಿ-ಉತ್ತರಾಖಾಂಡ್ ಇಲ್ಲಿಗೆ ಪ್ರವಾಸ ಕೈಗೊಳ್ಳಲು ಅನುಮತಿಸಿದೆ. 

(1) ಡಾ|| ಎನ್ . ವಡಿವೇಲು 
( 2 ) ಶ್ರೀಮತಿ ಸುಗಂಥಿ - ಪತ್ನಿ 
(3) ಶ್ರೀ ವಿ. ಗಣೇಶ್ - ಮಗ ( 29 ವರ್ಷಗಳು) 

ಸದರಿಯವರು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 550( 7) ರ ಅನುಸಾರ ವಾಸ್ತವವಾಗಿ ಅರ್ಹವಾಗುವ ಪ್ರಯಾಣ ದರ್ಜೆ 
ಅರ್ಹತೆಯನುಸಾರ ಅರ್ಹವಾಗಬಹುದಾದ ಪ್ರಯಾಣ ದರಕ್ಕೆ ಕ್ಲಮನ್ನು ಸೀಮಿತಗೊಳಿಸುವ ಷರತ್ತಿಗೊಳಪಟ್ಟು, ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯದಡಿ 
ವಿಮಾನ ಪ್ರಯಾಣ ಕೈಗೊಳ್ಳಲೂ ಸಹ ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರು - 2 ಹುದ್ದೆಯ 
ಪ್ರಭಾರವನ್ನು ಶ್ರೀ ಪಿ. ರಮೇಶ್, ಸಹಾಯಕ ಔಷಧ ನಿಯಂತ್ರಕರು -2 , ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವಹಿ 
ಶ್ರೀ ಪಿ. ರಮೇಶ್, ಸಹಾಯಕ ಔಷಧ ನಿಯಂತ್ರಕರು - 2, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಡಾ|| ಎನ್. ವಡಿವೇಲು ಇವರಿಂದ ಉಪ ಔಷಧ 

2೦ದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೂ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 
ಇವರಿಗೆ : 


ಔಷಧ ನಿಯಂತ್ರಕರು 


P. R.954 
S . C . 25 


( ೪೮೩೩ ) 


೪೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

ಭಾಗ ೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 98 ಪಿಐಎಂ 2015 , ಬೆಂಗಳೂರು, ದಿನಾಂಕ : 06.10.2015 
ದಿನಾಂಕ: 01.01.2015ರಲ್ಲಿದ್ದಂತೆ, ಆಯುಷ್ ಇಲಾಖೆಯಲ್ಲಿರುವ ವೈದ್ಯಾಧಿಕಾರಿ ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ವೃಂದದವರ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 98 ಪಿಐಎಂ 2015, ದಿನಾಂಕ: 20 . 03 . 2015 ರಂದು ಪ್ರಕಟಿಸಿ, ಬಾಧಿತರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. ಆದರೆ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ, ಆದ್ದರಿಂದ, ವೈದ್ಯಾಧಿಕಾರಿ ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ವೃಂದದವರ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01.01.2015 ರಲ್ಲಿದ್ದಂತೆ ಸಿದ್ಧಪಡಿಸಿ, ಅನುಬಂಧದಲ್ಲಿರುವಂತೆ ಅಂತಿಮವಾಗಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ . 

( ಭಾ . ವೈ . ಪ. ಮತ್ತು ಸಮನ್ವಯ ) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಕುಕ 98 ಪಿಐಎಂ 2015 , ದಿನಾಂಕ: 06 .10.2015ಕ್ಕೆ ಅನುಬಂಧ 
ದಿನಾಂಕ: 01 - 01 - 2015 ರಲ್ಲಿರುವಂತೆ ಆಯುಷ್ ಇಲಾಖೆಯಲ್ಲಿರುವ ವೈದ್ಯಾಧಿಕಾರಿ ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) 

ವೃಂದದಲ್ಲಿರುವ ವೈದ್ಯರುಗಳ ಅಂತಿಮ ಜೇಷ್ಠತಾ ಪಟ್ಟಿ 


ಕ್ರಮ 


ವೈದ್ಯಾಧಿಕಾರಿ ಹೆಸರು 


ಸಂ . 


| ಡಾ || ರತ್ನ ಡಿ . 

ಡಾ || ನಟರಾಜ ಬಿ . ಸಿ . 
ಡಾ || ಅಂಬರಕರ್‌ 
ವಿನಾಯಕ ಸುಭಾಸ್ 


4 


| ಡಾ|| ಶಶಿಧರ ಎಂ . ತಳಕಲ್ 


ನೇರ ನೇಮಕಾತಿ ಜನ್ಮ ದಿನಾಂಕ ಸರ್ಕಾರಿ ಸೇವೆಗೆ | ನೇಮಕಾತಿಗೆ ನೈಜ 
ಮುಂಬಡ್ತಿ/ ಇತರೆ 

ಸೇರಿದ ಅರ್ಹತಾ ದಿನಾಂಕ: 

ದಿನಾಂಕ 
ನೇರ ನೇಮಕಾತಿ 16 - 02 - 1969 | 09 -10 - 1997 

| 09 - 10 - 1997 | 09 - 10 - 1997 

22 - 03 - 1964 | 13 - 10 - 1997 13 - 10 - 1997 
ಗುತ್ತಿಗೆ ಆಧಾರದಿಂದ | 24 - 04 - 1972 | 29 - 01 - 2004 | 29 - 01 - 2004 
ಸರ್ಕಾರಿ ಸೇವೆಯಲ್ಲಿ 
ವಿಲೀನಗೊಂಡವರು 
ಗುತ್ತಿಗೆ ಆಧಾರದಿಂದ | 24 - 04 - 1972 | 29 - 01 - 2004 || 29 - 01 - 2004 
ಸರ್ಕಾರಿ ಸೇವೆಯಲ್ಲಿ 
ವಿಲೀನಗೊಂಡವರು 
ನೇರ ನೇಮಕಾತಿ | 24 - 02 -1977 | 21 - 10 - 2004 | 21 - 10 - 2004 
ಗುತ್ತಿಗೆ ಆಧಾರದಿಂದ | 08 - 02 - 1979 | 15 - 05 -2013 | 15 -05 - 2015 
ಸರ್ಕಾರಿ ಸೇವೆಯಲ್ಲಿ 
ವಿಲೀನಗೊಂಡವರು 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ . ವೈ . ಪ. ಮತ್ತು ಸಮನ್ವಯ ) 


5 


. 


ಡಾ || ಭಾರತೇಶ್ ಡಿ.ಎಸ್ . | 
| ಡಾ || ಪ್ರಶಾಂತ್ ಕೆ . ಬಿ. 


6 


PR -955 


Sc-10 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BENGALURU . 


Present: RITVIK PANDEY, IAS , 

Commissioner of Commercial Taxes . 

(Karnataka ) Bengaluru . 
Sub : KVAT Act, 2003 -Clarification with regard to rate of tax on "Flipflopp" brand Footwear - reg . 
Ref: Representation dated 26 .02.2015 of M /s Puma Sports India Private Limited , Bengaluru - 560 038. 


* 


* * 


PREAMBLE 

The applicant has sought clarification with regard to rate of tax applicable to the following varieties of " Flipflopp" brand Footwear 


ಭಾಗ ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೩೧, ೨೦೧೫ 


೪೮೩೫ 


1. Moulded footwear fully made of plastic . 
2. Bottom made of Rubber and Polythene produce with leather straps. 
3. Bottom made of Rubber and Nylon product with leather straps. 
4 . Bottom made ofRubber and Nylon and Polythene mixture with leather straps. 
5. Bottom made of Rubber with Rubber straps . 
6 . Bottom made of Rubber with leather straps . 
7 . Bottom made of Rubber with Jute mixed straps. 
8 . Bottom made of EVA ( Ethylene - Vinyl Acetate ) with Polyester and EVA upper with Rubber Trims. 
9. Bottom made of EVA with Polyurethane Upper. 
10 . Bottom made of Rubber with EVA Footbed and midsole , polyurethane (PU ) and polyester Upper. 
11. Bottom made of Rubber with EVA midsole and leather Upper 
12. Bottom made of EVA with PU and Polyester Upper . 
13. Bottom made of Rubber with PU Footbed and Upper. 
14. Bottom made of Rubber with Textile Footbed , Textile and PU Upper and Polyester Thong . 
15 . Bottom made of EVA with Rubber Upper. 

2 . The applicant who is dealing in wide range of Footwear is of the understanding that few varieties of " Flipflopp " branded 
Footwear fall under Sl.No .64 of Third Schedule to KVAT Act, 2003 - "Moulded Plastic Footwear fully made of plastic and of single 
mould , Hawai chappals (rubber ) and their straps" and hence attract tax at 55. % . He has also pleaded his inability in understanding the 
rate of tax applicable to different varieties. 
3 . The matter is examined in the light of the documents produced and submissions made in the course of hearing. 

The description of goods in Sl.No.64 of the Third Schedule reads thus : 
" Moulded Plastic Footwear fully made of plastic and of single mould , hawai chappals (Rubber) and 
their straps.” 
In terms of Notification No.FD 40 CSL 2015 dated 31.03 .2015 , Footwear of all kinds costing upto five hundred 
rupees per pair are exempted . 
In terms of Notification No .FD 165 CSL 2013 (V ) dated 30 .7. 2013, all kinds of Footwear costing upto Rs.300 /- per 
pair are exempted . 
From the above , it is evident that Footwear of all kinds without any qualification such as Moulded Plastic Footwear 
fully made of plastic and single mould , and Hawai chappals (Rubber), any other kind of Footwear whose cost is 
Rs.500 /- per pair or less than Rs.500/- per pair are exempt with effect from 01.04 .2015 . Similarly, goods of same 
description costing Rs. 300 /- per pair or less than Rs.300/- per pair are exempt during the period from 01.8 . 2013 to 
31 .3 .2015 . 
Once the Footwear costs more than Rs.500 /- per pair w .e .f.01.04 . 2015 and Footwear costing more than Rs. 300 / 
during 01.8 .2013 to 31. 3. 2015 , they become taxable . The conditions to be fulfilled so as to fall under entry in 
SI.No .64 of Third Schedule to attract lower tax rate of 5.5 % are as under . 

a ) The material with which Footwear is made of should be plastic . 

b ) It should be of single mould . 
It is clear from the description of the goods in Sl.No.64 of Third Schedule that the State legislature has intended to bring only 
those plastic footwear which emerges out of a single mould under this entry is liable for lower rate of tax . Instead of manufacturing the 
whole PVC Footwear out of one single mould , the upper portion is got made first and then it is moulded along with the lower portion 
(PVC sole ) it does not fit into the description in Sl. No .64 . 
6 . In the light of the above discussion the following clarification is issued. 

CLARIFICATION NO . CLR /CR . 163/2014- 15 DATED : 21.09.2015 
It is clarified that: 


SI.No . 


Rate of Tax 


Description of goods 
Footwear of all kinds costing upto Rs. 300/- per 


pair 


Exempted during the period from 01 .8 . 2013 to 
31. 3.2015 vide Notfn .No .FD 165 CSL 2013 (V) 
dt.30. 7 . 2013. 


೪೮೩ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


ಭಾಗ ೩ 


SI.No . 


Description of goods 


Rate of Tax 


Moulded Plastic Footwear fully made of plastic 


and 


5 .5 % vide Sl.No.64 of Third 
Schedule during the period from 
01.8. 2013 to 31.3. 2015 


single mould , Hawai chappals (Rubber) costing 
more than Rs.300 /- per pair . 
Footwear of allkinds excluding those mentioned 
SI.No.1 & 2 above. 
Footwear of all kinds costing upto 
Rs.500 /- per pair 


14 .5 % during the period 
from 01 .8 .2013 to 31 . 3 .2015 . 


X 


Exempted w .e.f. 01.4. 2015 vide Notfn .No .FD 40 
CSL (6) 2015 dt.31. 3.2015 . 


Moulded Plastic Footwear fully made of plastic 
and single mould . Hawai chappals ( Rubber) 
costing more than Rs.500 /- per pair . 


5.5 % vide Sl.No.64 of Third 
01. 4 .2015 . 


Schedule w .e.f. 


Footwear of all kinds excluding thosementioned 
in Sl. No. 4 & 5 above. 


14 .5 % w .e.f.01.4 .2015 


P . R . 956 


RITVIK PANDEY 
Commissioner of Commercial Taxes 

(Karnataka ), Bengaluru . 


S . C . 25 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA ), BENGALURU -CLARIFICATION UNDER SECTION 59 (4 ) OF 

THE KARNATAKA VALUE ADDED TAX ACT , 2003. 


Present: 


No: CLR/ CR - 112/ 113 -14 Bengaluru , Dated : 06 . 10 .2015 
RITVIK PANDEY, I. A . S . 
Commissioner of Commercial Taxes. (Karnataka ) Bengaluru . 
KVAT Act, 2003- Clarification under Section 59(4 ) of the Karnataka Value 
Added Tax Act, 2003 regarding " polyurethane foam sheet" - Reg . 


Sub : 


Ref: 


Application received on 12 - 11 -2013 of M /s Hindustan Polyflex, Plot No. 46 , 
Survey No.81/85 , KIADB Industrial Area , Hosakote , Bengaluru 

( TIN : 29431127740) 
1. In the application cited above , M /s Hindustan Polyflex , Plot No .46 , Survey No.81/85 , KIADB Industrial Area, Hosakote , 
Bengaluru (TIN : 29431127740 ) has sought clarification regarding the rate of tax applicable on " polyurethane foam sheet" used for shirt 
packing. The applicant in his application filed to this office on 12/11/2013 has stated that under Sl.No.51 of Schedule III to Karnataka 
Value Added Tax Act, 2003 and in the notifications they have found that " polyurethane foam " is not found in any of the Heading , or sub 
heading. Hence , they have requested for clarification as to the rate of tax applicable on polyurethane foam sheet used for packing. 
2 . Section 59(4 ) of the Karnataka Value Added Tax Act, 2003 (herein afterwards called Act ) empowers the Commissioner of 
Commercial Taxes to clarify the rate of tax payable under the Act, if he considers it necessary or expedient so to do , for the purpose of 
maintaining uniformity in the work of assessments and collection ofrevenue . It is examined and found that, the clarification requested by 
the petitioner is within the scope of the aforesaid provision and it is necessary that, the clarification be issued for the purpose of 
maintaining uniformity in the work of assessments and collection of revenue . 
3 . The matter is examined. The polyurethane foam sheet is not notified by the Government as " Industrial inputs and packing 
materials" and hence it is liable to tax @ 14 .5 % under Section 4 ( 1)(b )(iii) of the KVAT Act, 2003 w .e.f. 01.08 .2012 and onwards. 
4 . Hence , the following clarification is issued . 


CLARIFICATION NO .CLR .CR . 112 /2013 -14 , DATED 06 . 10 .2015 
It is clarified that, " polyurethane foam sheet" is liable to tax at the rate of 14 .5 % under Section 4 (1)(b )(iii) of the Karnataka 
Value Added Tax Act, 2003 w .e . f. 01.08 . 2012 and onwards . 

RITVIK PANDEY 
P . R . 958 

Commissioner of Commercial Taxes 
S . C . 25 

(Karnataka ), Bengaluru . 


8822 


ಭಾಗ ೩ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩೧, ೨೦೧೫ 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA ), BENGALURU 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003. 
Present: RITVIK PANDEY, I. A . S . 

Commissioner of Commercial Taxes. (Karnataka ) Bengaluru . 
Sub : KVAT Act, 2003 - Clarification with regard to rate of tax on "bakery products, 

Choco . Chocolate products, Confectionery Products “ -reg 
Representation received on 26 - 06 -2015 of M /s Kayempee Foods Pvt. Ltd ., 
No.14/P , CIE , Gandhinagar Extn , Hyderabad - 500 037 . 


Ref : 


3 . 


1 . In the application cited above, M /s Kayempee Foods Pvt. Ltd., No. 14 /P , CIE , Gandhinagar Extn , Hyderabad - 500 037 

(TIN : 36630134486 ) has sought clarification regarding the rate of tax liable on "Bakery products - Wafers , Cream Wafers and 
Cake with different flavors , Chocolate coated Wafers, Choco /chocolates products , Confectionery products - Hard boiled Sugar 
Candy Sugarbased confectionery - Toffee". 
Section 59(4 ) of the Karnataka Value Added Tax Act, 2003 (herein afterwards called Act) empowers the Commissioner of 
Commercial Taxes to clarify the rate of tax payable under the Act, if he considers it necessary or expedient so to do, for the 
purpose of maintaining uniformity in the work of assessments and collection of revenue . It is examined and found that, the 
clarification requested by the petitioner is within the scope of the aforesaid provision and it is necessary that, the clarification be 
issued for the purpose of maintaining uniformity in the work of assessments and collection of revenue . 
The matter is examined and it is noticed that the products regarding which clarification is sought are unscheduled goods liable to 

VAT @ 14.5 % w .e. f. 01 -08 -2012 under Section 4 (1)(b )(iii) of the KVAT Act , 2003. 
4 . Hence , the following clarification is issued . 

CLARIFICATION NO . CLR .CR .50/2015 - 16 , DATED 07- 10 - 2015 . 
It is clarified that, "Bakery products - Wafers, Cream Wafers and Cake with different flavors , Chocolate coated Wafers , 
Choco / chocolates products, Confectionery products - Hardboiled Sugar Candy, Sugar based confectionery - Toffee " are liable to tax at 
the rate of 14.5 % w .e.f. 01 -08 -2012 under Section 4 (1) (b )(iii) of the Karnataka Value Added Tax Act,2003. 

RITVIK PANDEY 
P . R . 959 

Commissioner of Commercial Taxes 
S . C . 25 

(Karnataka), Bengaluru . 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), BENGALURU 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 

No : CLR .CR .54/15 -16 Bengaluru , Dated : 23.09.2015 


Present: 


Sub : 


RITVIK PANDEY, I. A .S . 
Commissioner of Commercial Taxes. (Karnataka) Bengaluru . 
KVAT Act, 2003 -Clarification under Section 59(4 ) of the Karnataka Value Added 
Tax Act, 2003 regarding the rate of tax applicable on organic plant health 
booster and organic repellent of pests and diseases - Reg. 
Application dated 3rd July 2015 of M /s. Genuine Fert & Pest Private Limited , 
Sy . No . 9/1, KSCB Complex, Shop No . B -6 , Sanjay Gandhi Nagar, Laggere , 
Bengaluru -560096 (T ~ :29461264348 ) 


Ref : 


1. In the application cited above, M /s. Genuine Fert & Pests Private Limited , Sy. No . 9 /1, KSCB Complex, Shop No. B -6 , Sanjay 
Gandhi Nagar, Laggere, Bengaluru -560096 ( TIN : 29461264348 ) has sought clarification regarding the rate of tax applicable on a 
product usable as organic plant health booster and organic repellent of pests and diseases The applicant understands that, above 
mentioned productfalls under Serial No. 39 of the l Schedule to the Act, as Organic Manure and is liable for exemption . 
2 . Section 59(4 ) of the Karnataka Value Added Tax Act, 2003 (herein afterwards called Act ) empowers the Commissioner of 
Commercial Taxes to clarify the rate of tax payable under the Act if he considers it necessary or expedient so to do, for the purpose of 
maintain uniformity in the work of assessments and collection revenue. It is examined and found that, the clarification requested by the 
petitioner is within the scope of the aforesaid provision and it is necessary that, the clarification be issued for the purpose of maintaining 
uniformity in the work of assessments and collection of revenue 
3. The matter is examined and the correct position of law is analyzed as under: 

The applicant has stated that , the product for which the clarification is sought for is called CoconutWood Vinegar and scientifically 
it is called as Pyroligneous acid which is the product obtained through the natural act of carbonization which occurs when the coconut 


Yeaes 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


shell is heated in an airless container during charcoal production and its main components are acetic acid , acetone and methanol. Thus, 
it is a Coconut Shell Vinegar which is a distillate of burning of coconut shell. The applicant further processes the same for final filtering, 
packing and distribution . The applicant has also submitted that, this product is usable as organic plant health booster and organic 
repellentof pests and diseases . 
4 . The applicant has also stated that, the product for which the clarification is sought for is certified as " Coconut Shell Vinegar" by 
INDOCERT ( Indian Organic Certification Agency) which is an organization accredited by National Accreditation Body (NAB ), 
Government of India , as per National Programme for Organic Production (NPOP). The applicant has filed a certificate to that effect 
which states that , the name of the product is " Coconut Shell Vinegar". 
5 . The applicant has provided the product label which describes the uses of the product as 


follows: 

1) Improves seed germination . 
2 ) Increases Photosynthesis and improves fertilization . 
3 ) Better uptake of roots . 
4) Reduces incidence of chilli pepper flowers aborting . 

Improves flavor of fruits and stimulate crops . 
6 ) Control of fungal diseases . 
7) Control of root rot . 
8) Increases resistance to disease . 
9 ) Repels pests . 

10 ) Prevents termite attack . 
All these usages as labelled by the applicant shows that the Coconut Shell Vinegar is not used as organic manure but as Plant 
Health Booster" as described by the applicant himself in the product label wherein it has more characteristics of pesticides , insecticides 
and plant growth promoters than that of organic manure . The product has multifarious uses as listed by the applicant himself. Just 
because the product has some characteristics of organic manure that does notmean that, the commodity shall be termed as organic 
manure . It is a processed commodity obtained through the natural act of carbonization which occurs when the coconut shell is heated in 
an airless container during charcoal production . 
6 . It is a commercially different commodity which is rightly described as " Plant Health Booster" having characteristics of pesticides, 
insecticides and plant growth promoters . The Hon ble Supreme Court of India in the case of R .N .Dongare and another vs . State of 
Karnataka (1990 ) 77STC (462 ) (SC ) has held that 

" The " entry" to be interpreted here is in a taxing statute . Full effect should be given to all 
the words used therein . If a particular article would fall within a description , by the force of 
words used , it is impermissible to ignore that description , and denote the article under 

another entry by a process of reasoning " . 
The commodity for which clarification is sought for falls within the description of pesticides , insecticides and plant growth 
promoters than that of organic manure for the reasons discussed above and there are no other reasons to classify them as organic 
manure . 


7 . Therefore, from the above it establishes that Coconut Shell Vinegar which is used as organic plant health booster and organic 
repellent of pests and diseases cannot be classified as organic manure. The product is liable to tax at 5 .5 % under entry 23 of the 
III Schedule to the Act. 
8. Hence , the following clarification is issued . 


CLARIFICATION NO . CLR .CR .54 /2015 - 16 , DATED 18 .09 .2015 
It is clarified that, Coconut Shell Vinegar used as organic plant health booster and organic repellent of pests and diseases is 
liable to tax at the rate of 5 .5 % with effect from 1.08 .2012 and onwards under entry 23 of the Third Schedule to the Karnataka Value 
Added Tax Act, 2003. 

RITVIK PANDEY 
P . R . 960 

Commissioner of Commercial Taxes 

(Karnataka), Bengaluru . 
S . C . 25 


ಭಾಗ ೩ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೩೧, ೨೦೧೫ 

೪೮೩೯ 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), BENGALURU 
CLARIFICATION UNDER SECTION 59( 4 ) OF THE KARNATAKA VALUE ADDED TAX ACT, 2003. 

Present: RITVIK PANDEY , I.A .S . Commissioner of Commercial Taxes. (Karnataka ) Bengaluru . 
Sub : Karnataka Value Added Tax Act, 2003 - clarification under Section 59(4 ) on tax rate 

applicable in respect of " certain moulds" 
Ref : Application received on 20-07-2015 of 

M /S AUREATE India, No.5 /21 & 22 , Raghavendra Layout, Yeswanthpur, Bengaluru - 
560022. ( TIN 29690345777) 


Preamble : 
1. In the application cited above of M /s AUREATE India, No.5/21 & 22, Raghavendra Layout, Yeswanthpur, Bengaluru - 5600 22 

( TIN 29690345777 ) has sought clarification regarding the rate of tax applicable on "moulds for metal, moulds for plastic and 
moulds for rubber" 
Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose of maintaining uniformity 
in the work of assessments and collection of revenue . It is examined and found that the clarification requested by the petitioner 
is within the scope of the aforesaid provision and it is necessary that the clarification be issued for the purpose ofmaintaining 
uniformity in the work of assessments and collection of revenue. 

The matter is examined . 
Entry 34 of Notification No FD 316 CSL 2005 (1) dated 05 -08 - 2005 reads as under: 
CET heading 

Description 
" 8480 

moulding boxes for metal foundry , mould 
bases; moulding patterns ; 
moulds for metal (other than ingot moulds), metal 
carbides, glass , mineralmaterials , rubber or plastics. " 


3 . 


From the above entry, it implies that moulds for manufacture ofmetal components, rubber components and plastic components 
falling under CET heading 8480 are liable to tax @ 5 .5 % . 
4 . Hence the following clarification is issued . 

CLARIFICATION NO .CR . 63/ 2015 - 16 DATED 21 -09 - 2015 


It is clarified that moulds for metal, moulds for plastic and moulds for rubber falling under CET heading 8480 are taxable @ 5 .5 % 
with effect from 01 -08 - 2012 under entry 34 of third Schedule to the Karnataka Value Added Tax Act, 2003 . 


RITVIK PANDEY 
P . R . 961 

Commissioner of Commercial Taxes 
S . C . 25 

(Karnataka ), Bengaluru . 
IN THE COURT OF PRL . CIVIL JUDGE & J.M .F .C ., CHALLAKERE 

C .MIS . NO . 227 /2009 
Complainant : State by Challakere Police Station 


V /s 


Accused : 

INTIMATION 
It is here by informed that, as per orders of this court Dated : 10 -07 -2014 , Yamaha RX - 100 Motor Cycle Bearing Engine No. 
DD110025 , Chassis No. IL1- 100025 seized under P .F . No . 117 /2009 Dated 31 -05 -2009 of Challakere Police Station is confiscated to 
the State . 


Hence , you are hereby directed to conduct auction of the above said property after due advertisement in Public Gazette and 
also in the local News Paper after ascertaining the presentmarket value of the said vehicle by Motor Vehicle Inspector. 

Further, you are directed to remit the sale amount to the government and report the same to this office without fail . 
Dated this the 11th day of July 2014 . 


IIIIIIIIIIIIIII 


ILUMIN 


PR . 1079 


Prl . Civil Judge , JMFC 

Challakere 


೪೮೪೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೩೧ , ೨೦೧೫ 
IN THE COURT OF PRL. CIVIL JUDGE & J.M .F. C ., CHALLAKERE 

C .MIS . NO . 226 /2009 
Complainant : State by Challakere Police Station 


V / s 


Accused : 


INTIMATION 


It is here by informed that, as per orders of this court Dated : 10 -07 -2014 , Suzuku Max - 100 Motor Cycle Bearing No . 
KA- 16 - E - 3946 (Engine No . 1211M360011) seized under P . F. No. 116 /2009 Dated 31 -05 -2009 of Challakere Police Station is 
confiscated to the State. 

Hence , you are hereby directed to conduct auction of the above said property after due advertisement in Public Gazette and 
also in the local News Paper after ascertaining the present market value of the said vehicle by Motor Vehicle Inspector. 

Further, you are directed to remit the sale amount to the government and report the same to this office without fail. 
Dated this the 11th day of July 2014 . 


IIIIIIIIIIIIIIIIIIII UULIIIIIIII 


PR . 1080 


Prl. Civil Judge , JMFC 

Challakere 
IN THE COURT OF PRL. CIVIL JUDGE & J.M .F .C ., CHALLAKERE 

C .MIS . NO . 127 / 2009 


Complainant : State by Challakere Police Station 


V /s 


Accused : 

INTIMATION 
It is here by informed that, as per orders of this court Dated : 10 -07 - 2014 , Bajaj Platina Motor Cycle Bearing Engine No. 
DDMBPC – 78251, Chasis No. MDL DDD ZZZ PWL 63080 seized under P .F . No. 61/2009 Dated 23-03-2009 of Challakere Police 
Station is confiscated to the State . 

Hence , you are hereby directed to conduct auction of the above said property after due advertisement in Public Gazette and 
also in the local News Paper after ascertaining the presentmarket value of the said vehicle by Motor Vehicle Inspector. 


Further , you are directed to remit the sale amount to the government and report the same to this office without fail . 
Dated this the 11th day of July 2014 . 


IIIIIIIIIIIIIII 


PR . 1081 


Prl. Civil Judge , JMFC 

Challakere 


IN THE COURT OF PRL. CIVIL JUDGE & J. M . F . C ., CHALLAKERE 

C .C . NO . 427 /2005 

(CR . NO . 371/2001) 
Complainant : State by Challakere Police Station 


- Vis 


Accused : 

INTIMATION 
It is here by informed that, as per orders of this court Dated : 10 -07 -2014 , Leyland Company Lorry Bearing No. TMJ 9747 
seized under P . F . No. 205 /2002 Dated 13 -08 - 2002 of Challakere Police Station is confiscated to the State. 

Hence , you are hereby directed to conduct auction of the above said property after due advertisement in Public Gazette and 
also in the local News Paper after ascertaining the present market value of the said vehicle by Motor Vehicle Inspector. 

Further, you are directed to remit the sale amount to the government and report the same to this office without fail. 
Dated this the 11th day of July 2014 . 


PR . 1082 


Prl. Civil Judge, JMFC 

Challakere 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


೪೮೪೧ 


IN THE COURT OF METROPOLITAN MAGISTRATE 

TRAFFIC COURT-11 

BENGALURU 

C . C . NO . 304 / 2010 
Complainant : State by Upparpet Police Station 


V / s 


Accused : Raghavendra 

ORDER 
The seized Vehicles in PF No. 203/ 09 , 204 / 09 , 205 / 09 and 206 / 09 namely . 


Sl. No . 


Cr. No . & 
Section 


PF No . 


Type of Vehicle 


Reg . No. 


Eng. No. 


203 /09 


TVS XL 


390 /10 
U / S 98 
K . P . Act 


Eng – OD1N71264562 
Chas – MD621BD1872N97703 


203/ 09 


Hero Honda 


KA - 05 - EY - 6227 


390 /10 
U / S 98 
K . P . Act 


Eng - 05 / 29E16371 
Chas – 05J29F09452 


204 / 09 


Bajaj CT- 100 


KA02- ET - 2423 


Chas - DUFBMF17153 


390 / 10 
U / S 98 
K . P . Act 


205 / 09 


TVS XL 


KA- 02 - EZ -1503 


390/10 
U / S 98 
K .P . Act 


Eng - OD1E71049542 
Chas - MD621BD1172E56491 


206 / 09 


Bajaj Platina 


KA-02- EN-1374 


390 /10 
U / S 98 
K . P . Act 


Eng - TF08E0539587 
Chas – MEUJF085H478524939 


206/ 09 | 


Hero Honda Splender 


KA- 27 -2530 


390/ 10 
U / S 98 
K .P . Act 


Eng - S433014085 
Chas - FJ47ODS42DSS433014085 


- 


2 . 


೧ 


The 10 of concerned Jurisdiction police id directed to take photos of the said rectified vehicle . 
The 10 is further directed to conduct detailed panchanama and take necessary steps to publish in Karnataka 
Gazette. 
The 10 shall take all necessary action to seek actual value of the vehicle to be auctioned from the RTO . 
The 10 shall auction the said rectified vehicle and shall deposit the said amount to the state of exchequer. 
The 10 shall produce the photographs Panchanama, the receipt of payment made to the state and the details of 
the auction purchasers to the court without fail. 


– 


೧ 


RAJNDRA KUMAR K .M . 

Metropolitan Magistrate 
Nrupathunga Road , Bengaluru City 


PR. 1078 


ಪೊಲೀಸ್ ಕಮೀಷನರ್‌ರವರ ಕಛೇರಿ, 
ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ, 

ಅಧಿಸೂಚನೆ 
ಸಂಖ್ಯೆ .03/ ಅಸೂ / ಅಪರ.ಸಿಪಿ(ಸಂಚಾರ)/ 2015 , ದಿನಾಂಕ : 7ನೇ ಡಿಸೆಂಬರ್ , 2015 . 
ಬೆಂಗಳೂರು ನಗರ - ಆರ್. ಟಿ ನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್. ಎಂ . ವಿ 2ನೇ ಹಂತ ಡಾಲರ್ ಕಾಲೋನಿ 1ನೇ 
ಮುಖ್ಯರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತಿದ್ದು, ಸ್ಥಳೀಯ ನಿವಾಸಿಗಳಾದ ವಿದೇಶಿ ಪ್ರಜೆಗಳ ಸುರಕ್ಷತೆ ಮತ್ತು ರಸ್ತೆ ಸುರಕ್ಷತೆಯ 
ದೃಷ್ಟಿಯಿಂದ ಹಾಗೂ ಅಪಘಾತಗಳನ್ನು ತಡೆಗಟ್ಟುವ ಸಲುವಾಗಿ, ಸದರಿ ರಸ್ತೆಯ ಗೋಪಾಲ್ ರಾಮ್‌ನಾರಾಯಣ್ ಸರ್ಕಾರಿ ಶಾಲೆಯ ಪಕ್ಕದ ರಸ್ತೆಯಾದ 


೪೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


ಭಾಗ ೩ 


4ನೇ ಕ್ರಾಸ್ ಜಂಕ್ಷನ್‌ನಿಂದ ಕಿಡ್‌ಜೀ ಶಾಲೆಯ ಪಕ್ಕದ ರಸ್ತೆಯಾದ ಪೈಪಲೈನ್ ರಸ್ತೆವರೆಗೂ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಎಲ್ಲಾ ಮಾದರಿಯ 
ವಾಹನಗಳ ನಿಲುಗಡೆಯನ್ನು ನಿಷೇಧಿಸಿ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅವಶ್ಯಕವಾಗಿರುತ್ತದೆ . 

ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನಗೆ 
ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್.ಎಸ್ ಮೇಘರಿಖ್, ಐ . ಪಿ.ಎಸ್, ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ ನಾನು ಸುಗಮ 
ಸಂಚಾರದ ದೃಷ್ಟಿಯಿಂದ ಆರ್‌. ಟಿ ನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ 1ನೇ ಮುಖ್ಯರಸ್ತೆಯ ಗೋಪಾಲ್ ರಾಮ್‌ನಾರಾಯಣ್ ಸರ್ಕಾರಿ ಶಾಲೆಯ 
ಪಕ್ಕದ ರಸ್ತೆಯಾದ 4ನೇ ಕ್ರಾಸ್ ಜಂಕ್ಷನ್‌ನಿಂದ ಕಿಡ್‌ಜೀ ಶಾಲೆಯ ಪಕ್ಕದ ರಸ್ತೆಯಾದ ಪೈಪಲೈನ್ ರಸ್ತೆವರೆಗೂ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ 
ಎಲ್ಲಾ ಮಾದರಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಿ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತರಲು ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. 
1. ಆರ್‌. ಎಂ . ವಿ 2ನೇ ಹಂತ, ಡಾಲರ್ ಕಾಲೋನಿ 1ನೇ ಮುಖ್ಯರಸ್ತೆಯ ಗೋಪಾಲ್ ರಾಮ್‌ನಾರಾಯಣ್ ಸರ್ಕಾರಿ ಶಾಲೆಯ ಪಕ್ಕದ ರಸ್ತೆಯಾದ 

4ನೇ ಕ್ರಾಸ್ ಜಂಕ್ಷನ್‌ನಿಂದ ಕಿಡ್‌ಜೀ ಶಾಲೆಯ ಪಕ್ಕದ ರಸ್ತೆಯಾದ ಪೈಪಲೈನ್ ರಸ್ತೆವರೆಗೂ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಎಲ್ಲಾ 
ಮಾದರಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಿ ಸಂಚಾರ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 7 - 12 - 2015 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ 
ಹೊರಡಿಸಿರುತ್ತೇನೆ. 

ಎನ್ . ಎಸ್ ಮೇಘರಿಖ್ 

ಪೋಲೀಸ್ ಕಮೀಷನರ್, 
PR. 1077 

ಬೆಂಗಳೂರು ನಗರ . 


KARNATAKA STATE POLICE COMPLAINTS AUTHORITY 


NOTIFICATION NO . SPCA 12 GEN 2014 DATED 21- 09 - 2015 


( b) | 


The following information in respect of the Karnataka State Police Complaints Authority (Authority in short ) is hereby 
published under Section 4 ( 1)(b ) of the Right to Information Act, 2005 (‘Act in short): 

The Particular of its organisation , functions and duties : 
(a ) The Authority is constituted by the Government of Karnataka under Section 20C (1) of the Karnataka Police Act, 

1963 ( Act in short ). Its composition is as follows: 
(i) A retired High Court Judge as Chairman 
(ii) A retired civil servant, notbelow the rank of Principal Secretary to Government, as a member 
(ii) A member from Civil Society 
( iv ) A woman IPS Officer not below the rank of Deputy Inspector General of Police as a member, and 

(v) Additional DirectorGeneral of Police (Grievance ) as a Member and Member-Secretary . 
Its functions and duties are as stipulated under Section 20C of the Act. 
The present incumbents are as follows: 
(i) Chairman : Justice (Retd .) Shri M .P . Chinnappa , Former Judge of the High Court of Karnataka . 
(ii) Member: Shri Abhay Prakash , I.A .S . (Retd .), Former Additional Chief Secretary and Development 

Commissioner, Government ofKarnataka 
(iii) Member: Dr. Sudarshan.H.Ballal, (subject to the judgment in W .P . 32054 of 2014 ) 
(iv) Member: Smt. Malini Krishnamoorthy, I.P .S ., Inspector General of Police , Karnataka State Reserve Police 

(v) Member and Member-Secretary : Shri Sanjay Sahay, I.P .S ., Additional Director General of Police 
(d ) It is located at room Nos. 36 and 37 , Vikasa Soudha , Dr. B.R . Ambedkar Veedhi, Bengaluru - 560 001. Office 

Phone no . is 080 - 22386063 . 
2 . The powers and duties of its officers and employees : 

The Deputy Secretary , under the general supervision of the Member - Secretary and overall supervision of the Chairman , is in 
charge of the functioning of the office of the Authority which , inter alia, includes follow up action on the decisions of the Authority and 
assigning the Work to the staff in General Section . The Section Officer in the establishment of the Chairman is in -charge of processing 
of the files of the complaints for the consideration of the Authority, post-decision processing , maintenance of records and any other 
Work assigned by the Chairman . The duty of the staff in the personal sections of the Chairman and Member is to carry out the work 
related to the respective personal establishments. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩೧, ೨೦೧೫ 


Ⓡoya 


7 . 


3. The procedure followed in the decision making process including channels of supervision and accountability ; 

It is laid down in the Karnataka State Police Complaints Authority (Procedure) Regulations, 2014 . 
4 . The norms set by it for the discharge of its functions: 

The Authority acts as per Section 20C of the Act. 
5. The rules,regulations, instructions manuals and records held by it or under its control: 

(i) Karnataka Police Complaints Authority (Procedure ) Regulations, 2014 
(ii) Rules and standing instructions of the government applicable to service conditions of the Chairman , 

members, officers and the staff of the Authority . 
6 . A statement of the categories of documents that are held by it or under its control: 

(i) Files dealing with complaints under Section 200 of the Act. 
(ii) Files dealing with meetings of the Authority 
(iii) Files dealing with other general and accounts matters 

(iv) Registers relating to the above mentioned matters 
The particulars of any arrangement that exists for consultation with , or representation by, the members of public in 
relation to the formulation of its policy or implementation thereof: 
The work of this Authority does not involve policy formulation . 
A statement of the boards, councils , committees and other bodies consisting of two or more persons constituted as its 
part or for the purpose of its advice , and as to whether meetings of those boards, councils, committees and other 
bodies are open to the public , or the minutes of such meetings are accessible for public : 
There are no such boards etc. in this Authority . 
A directory of its officers and employees: 
Deputy Secretary : Shri S .B . Patgar 
Section Officer: Shri S . H . Shivashekara 
Assistant: Shri. S . Praveen Kumar 
Typist: Smt. V .S . Deepika 
Data Entry Operator: Smt. S . Bharathi 
Driver: Shri Mallikarjuna Hugar 
Driver: Shri Ramesh I.N . 
Motorcycle Orderly : Shri Balarama 
Helper Shri S. Srihari and Shri B.K. Kumaraswamy 
Phone :Office :080 - 22386063 
The monthly remuneration received by each of its officers and employees , including the system of compensation as 
provided in its regulations : 
It is as per the relevant payscale of the post in respect of officers and employees in service . For retired officers and employees 
on reemployment, it is fixed after adjustment of pension . 
The budget allocated to each of its agencies , indicating the particulars of all plans, proposed expenditures and reports 
on disbursements made : 
A provision of Rs. 98 .00 Lakhs has been made for the State Police Complaints Authority in the State budget for the year 2015 
16 . Proposed expenditures and disbursements are in accordance with the budget provision . Supplementary provision will be 
asked for, if necessary. 
The manner of execution of subsidy programmes , including the amounts allocated and the details ofbeneficiaries of 
such programmes : 
There are no such programmes in this Authority. 
Particulars of recipients of concessions , permits or authorisations granted by it: 
Not applicable 
Details in respect of the information , available to or held by it, reduced in an electronic form : 
The list of complaints cases is stored and updated in soft format . 


10 . 


12 . 


೪೮೪೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


15, 


16. 


The particulars of facilities available to citizens for obtaining information including the working hours of a library or 
reading room , if maintained for public use : 
Information in respective cases is being provided to the complainants as they are entitled to get it. General information about the 
Authority is also provided whenever asked for. There is no library or reading room maintained for public use . 
The names , designation and other particulars of the Public Information Officers : 
Public Information Officer under Section 5 ( 1) of the Act : 
Shri S.H . Shivashekara , Section Officer 
First Appellate Authority under Section 19( 1) of the Act : 
Shri S .B . Patgar, Deputy Secretary 
The information as above at sl. nos. 1 to 16 is approved by the State Authority in its meeting held on 15 .07 .2015 . 

S. B . PATGAR 
Deputy Secretary to Government, 
Karnataka State Police Complaints Authority. 


17 , 


KARNATAKA STATE POLICE COMPLAINTS AUTHORITY 

Notification No . SPCA 11 GEN 2014 dated 21 .09 .2015 


The Section Officer, Karnataka State Police Complaints Authority (State Authority in short ) is designated as the Public 
Information Officer under Section 5 ( 1) of the Right to Information Act, 2005 (Act in short) in respect of the State Authority . 

Appeals , if any , under Section 19 ( 1) of the Act shall be before the Deputy Secretary of the State Authority . 
This notification is approved by the State Authority in its meeting held on 15 .07 .2015 . 


S . B . PATGAR 
Deputy Secretary to Government, 
Karnataka State Police Complaints Authority . 


PR. 1016 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 100 ಆ‌ಇಹೆಚ್ 2015 ಬೆಂಗಳೂರು, ದಿನಾಂಕ: 31 .08.2015 
ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ 2008 ರ ಅಧ್ಯಾಯ -1 ಪ್ರಕರಣ 2 ( ಸಿ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇದೇ 
ಅಧಿನಿಯಮದ ಪ್ರಕರಣ 2( ಜಿ) ಖಂಡದ ಅನುಸೂಚಿಯಲ್ಲಿ ಉಲ್ಲೇಖಿಸಿರುವ ಪರಂಪರೆಯ ತಾಣಗಳು ಮತ್ತು ಸ್ಮಾರಕಗಳೊಂದಿಗೆ ಅಭಿವೃದ್ಧಿ ದೃಷ್ಟಿಯಿಂದ 
ಐತಿಹಾಸಿಕ ಸಾಂಪ್ರದಾಯಿಕ ಮತ್ತು ಪಾರಂಪರಿಕ ಹಿನ್ನೆಲೆಯುಳ್ಳ ಬ್ಯಾಡಗಿ ತಾಲ್ಲೂಕಿನ ಕಾಸಂಬಿ ಗ್ರಾಮವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಸೇರ್ಪಡೆಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R.1074 

ಬಿ . ವಿ . ಮಾರುತಿ ಪ್ರಸನ್ನ 
S . C . 100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ. 

( ಪು ಮತ್ತು ಪು ) 
ಕರ್ನಾಟಕ ಲೋಕಸೇವಾ ಆಯೋಗ 
“ಉದ್ಯೋಗಸೌಧ”, ಬೆಂಗಳೂರು- 560 001 

ಅಧಿಸೂಚನೆ 
ವಿಷಯ : 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಿಸಿದ 

05 ಅಭ್ಯರ್ಥಿಗಳಿಗೆ ದಂಡನೆ ವಿಧಿಸುವ ಬಗ್ಗೆ . 
ಓದಲಾಗಿದೆ : 

1) ಶ್ರೀ ಕೃಷ್ಣ ಗುಮ್ಮಗೋಳ, ಶ್ರೀ ಯಮನಪ್ಪ , ಶ್ರೀ ಹನಮಪ್ಪ, ಶ್ರೀ ಮಾರುತಿ, ಶ್ರೀ ಪ್ರಶಾಂತ್ ಗಿಟಗಿ, 

ಇವರುಗಳು 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಪೂರ್ವಭಾವಿ, ಪರೀಕ್ಷೆಗೆ ಸಲ್ಲಿಸಿದ ಅರ್ಜಿಗಳು. 
2) 05 ಅಭ್ಯರ್ಥಿಗಳಿಗೆ ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸ್ ಸಂಖ್ಯೆ: 

ಇ ( ) 2582 - 2586 /2015 - 16 / ಪಿಎಸ್ ಸಿ , ದಿನಾಂಕ: 23 - 05 - 2015, 
3) 04 ಅಭ್ಯರ್ಥಿಗಳು ಸಲ್ಲಿಸಿರುವ ಸಮಜಾಯಿಷಿ ಪತ್ರ / ಶ್ರೀ ಪ್ರಶಾಂತ್ ಗಿಟಗಿ , ಇವರು ಸಮಜಾಯಿಷಿ 

ನೀಡದಿರುವ ಬಗ್ಗೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


೪೮೪೫ 


ಪ್ರಸ್ತಾವನೆ: 

ಮೇಲೆ ಓದಲಾದ (1) ರನ್ವಯ (1) ಶ್ರೀ ಕೃಷ್ಣ ಗುಮ್ಮಗೋಳ, ( ನೋಂದಣಿ ಸಂಖ್ಯೆ 600647 ), ( 2) ಶ್ರೀ ಯಮನಪ್ಪ ( ನೋಂದಣಿ ಸಂಖ್ಯೆ 600644 ), 
(3) ಶ್ರೀ ಹನಮಪ್ಪ ( ನೋಂದಣಿ ಸಂಖ್ಯೆ 600649 ) , ( 4) ಶ್ರೀ ಮಾರುತಿ ( ನೋಂದಣಿ ಸಂಖ್ಯೆ 600604 ) (5) ಶ್ರೀ ಪ್ರಶಾಂತ್ ಗಿಟಗಿ ( ನೋಂದಣಿ ಸಂಖ್ಯೆ 
600635) ಇವರುಗಳು 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದರು. ಅದರಂತೆ ದಿನಾಂಕ: 19 - 04 - 2015 
ರಂದು ನಡೆದ ಪೂರ್ವಭಾವಿ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಪತ್ರಿಕೆ -(1) ರ ವಿಷಯದ ಪರೀಕ್ಷಾ ಸಮಯದಲ್ಲಿ ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ 
ಫೋನ್ ಹೊಂದಿದ್ದನ್ನು ಗಮನಿಸಿದ ಪರೀಕ್ಷಾ ಉಪಕೇಂದ್ರದ ಮೇಲ್ವಿಚಾರಕರು ಇವರ ಮೇಲೆ ಪರೀಕ್ಷಾ ದುರಾಚಾರ ಪ್ರಕರಣವನ್ನು ದಾಖಲಿಸಿ ಆಯೋಗಕ್ಕೆ 
ವರದಿ ನೀಡಿದ್ದರ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ( 2) ರನ್ವಯ ಸದರಿ ಅಭ್ಯರ್ಥಿಗಳಿಗೆ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು. 
ಈ ನೋಟೀಸಿಗೆ ಮೇಲ್ಕಂಡ ಕ್ರಮ ಸಂಖ್ಯೆ 01 ರಿಂದ 04ರ ಅಭ್ಯರ್ಥಿಗಳು ನೀಡಿರುವ ಸಮಜಾಯಿಷಿಯು ತೃಪ್ತಿಕರವಾಗಿಲ್ಲದ ಕಾರಣ ಹಾಗೂ ಕ್ರಮ ಸಂಖ್ಯೆ 
(05 ) ರ ಅಭ್ಯರ್ಥಿಯಾದ ಶ್ರೀ ಪ್ರಶಾಂತ್ ಗಿಟಗಿ (600635 ), ಇವರಿಗೆ ಜಾರಿ ಮಾಡಲಾಗಿದ್ದ 02 ಕಾರಣ ಕೇಳುವ ನೋಟೀಸುಗಳು Adress Not Known 
ಎಂಬ ಅಂಚೆ ಇಲಾಖೆಯ ಷರಾದೊಂದಿಗೆ ಹಿಂದಿರುಗಿ ಬಂದಿರುವ ಹಿನ್ನೆಲೆಯಲ್ಲಿ ಈ - 05 ಅಭ್ಯರ್ಥಿಗಳ ವಿವರಗಳನ್ನು ಕ್ರೋಢೀಕರಿಸಿ ಆಯೋಗದ ಸಭೆಯ 
ಮುಂದೆ ಮಂಡಿಸಿದ್ದು, ಆಯೋಗವು ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಗಿನಂತೆ ದಂಡನೆ ವಿಧಿಸಲು ತೀರ್ಮಾನಿಸಿರುತ್ತದೆ. 

ಆದೇಶ ಸಂಖ್ಯೆ: ಇ ( 1) 12082 / 2015 - 16 / ಪಿಎಸ್ ಸಿ, ಬೆಂಗಳೂರು, ದಿನಾಂಕ: 01- 12 - 2015 | 
- ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ 3980993 - 94 / ಪಿಎಸ್‌ಸಿ, ದಿನಾಂಕ : 14 - 07 -1993 ರಲ್ಲಿ ಪ್ರದತ್ತವಾದ 
ಅಧಿಕಾರದ ಮೇರೆಗೆ (1) ಶ್ರೀ ಕೃಷ್ಣ ಗುಮ್ಮಗೋಳ, ( ನೋಂದಣಿ ಸಂಖ್ಯೆ 600647), (2) ಶ್ರೀ ಯಮನಪ್ಪ ( ನೋಂದಣಿ ಸಂಖ್ಯೆ 600644), 
(3) ಶ್ರೀ ಹನಮಪ್ಪ ( ನೋಂದಣಿ ಸಂಖ್ಯೆ 600649), (4) ಶ್ರೀ ಮಾರುತಿ ( ನೋಂದಣಿ ಸಂಖ್ಯೆ 600604) (5) ಶ್ರೀ ಪ್ರಶಾಂತ್ ಗಿಟಗಿ ( ನೋಂದಣಿ ಸಂಖ್ಯೆ 
600635 ), ಇವರುಗಳ 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗಿದೆ. 

ಆಯೋಗದ ಆದೇಶದ ಮೇರೆಗೆ 
P . R .1075 

ಮನೋಜ್ ಕುಮಾರ್ ಮೀನಾ 

ಕಾರ್ಯದರ್ಶಿ , 
S . C . 25 

ಕರ್ನಾಟಕ ಲೋಕಸೇವಾ ಆಯೋಗ. 

ಬೆಂಗಳೂರು- 560 001 
ಕರ್ನಾಟಕ ಲೋಕಸೇವಾ ಆಯೋಗ 

ಧ ”, ಬೆಂಗಳೂರು- 560 001 

ಅಧಿಸೂಚನೆ 
ವಿಷಯ : _ 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪರೀಕ್ಷಾ ಸೂಚನೆಗಳನ್ನು 

ಉಲ್ಲಂಘಿಸಿದ ಶ್ರೀಮತಿ ರೇಣುಕಾದೇವಿ ಇವರಿಗೆ ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ : 

1. ಶ್ರೀಮತಿ ರೇಣುಕಾದೇವಿ ಇವರು 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಪೂರ್ವಭಾವಿ 

ಪರೀಕ್ಷೆಗೆ ಸಲ್ಲಿಸಿದ ಅರ್ಜಿ. 
2 . ಶ್ರೀಮತಿ ರೇಣುಕಾದೇವಿ ಇವರಿಗೆ ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : 
3. ಇ (1) 2581 /2015 - 16/ ಪಿಎಸ್‌ಸಿ, ದಿನಾಂಕ: 23 - 05 - 2015. 
4. ಶ್ರೀಮತಿ ರೇಣುಕಾದೇವಿ, ಇವರು ಸಲ್ಲಿಸಿರುವ ಸಮಜಾಯಿಷಿ, ದಿನಾಂಕ: 29 - 05 - 2015 . 


* 
VVದ. 


ಪ್ರಸ್ತಾವನೆ: 

ಮೇಲೆ ಓದಲಾದ (1) ರನ್ವಯ ಶ್ರೀಮತಿ ರೇಣುಕಾದೇವಿ ಇವರು 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ 
ಸಲ್ಲಿಸಿದ್ದರು. ಅದರಂತೆ ದಿನಾಂಕ: 19 - 04 - 2015 ರಂದು ನಡೆದ ಪೂರ್ವಭಾವಿ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಪತ್ರಿಕೆ - (1) ರ ವಿಷಯದ ಪರೀಕ್ಷಾ 
ಸಮಯದಲ್ಲಿ ಪರೀಕ್ಷಾ ಕೊಠಡಿಯೊಳಗೆ ಹಿಂದಿರುಗಿ ನೋಡುತ್ತಿರುವುದನ್ನು ಗಮನಿಸಿ ಪರೀಕ್ಷಾ ಉಪಕೇಂದ್ರದ ಮೇಲ್ವಿಚಾರಕರು ಸದರಿ ಅಭ್ಯರ್ಥಿಯ ಮೇಲೆ 
ಪರೀಕ್ಷಾ ದುರಾಚಾರ ಪ್ರಕರಣವನ್ನು ದಾಖಲಿಸಿ ಆಯೋಗಕ್ಕೆ ವರದಿ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ( 2) ರನ್ವಯ ಸದರಿ ಅಭ್ಯರ್ಥಿಗೆ 
ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು. ಈ ನೋಟೀಸಿಗೆ ಸದರಿಯವರು ನೀಡಿರುವ ಸಮಜಾಯಿಷಿ ತೃಪ್ತಿಕರವಾಗಿಲ್ಲದ ಕಾರಣ ಆಯೋಗವು 
ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಗಿನಂತೆ ದಂಡನೆ ವಿಧಿಸಲು ತೀರ್ಮಾನಿಸಿರುತ್ತದೆ. 

ಆದೇಶ ಸಂಖ್ಯೆ: ಇ(1) 12083/2015 - 16 / ಪಿಎಸ್ಸಿ, ಬೆಂಗಳೂರು, ದಿನಾಂಕ: 01 - 12 - 2015. 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ : ಆಡಳಿತ 398 /1993 - 94/ ಪಿಎಸ್‌ಸಿ, ದಿನಾಂಕ: 14 - 07 - 1993ರಲ್ಲಿ ಪ್ರದತ್ತವಾದ 
ಅಧಿಕಾರದ ಮೇರೆಗೆ ಶ್ರೀಮತಿ ರೇಣುಕಾದೇವಿ ( ನೋಂದಣಿ ಸಂಖ್ಯೆ 310260), ಇವರ 2014ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆಯ 
ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗಿದೆ. 


P . R .1076 


ಆಯೋಗದ ಆದೇಶದ ಮೇರೆಗೆ 
ಮನೋಜ್ ಕುಮಾರ್ ಮೀನಾ 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ, 

ಬೆಂಗಳೂರು- 560 001 


S . C . 25 


೪೮೪೬ 


೪೮೪೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ, ಶಿವಮೊಗ್ಗ ಜಿಲ್ಲೆ, 
ಸಹಕಾರ ಭವನ, ಮೊದಲನೆ ಮಹಡಿ, ಶಿವಮೊಗ್ಗ : ದೂರವಾಣಿ ಸಂಖ್ಯೆ 08182 - 222711 

ಗೃಹ ನಿರ್ಮಾಣ ಸಹಕಾರ ಸಂಘ ನಿ ., ಶಿಕಾರಿಪುರ, ಇದನ್ನು ಸಮಾಪನೆಗೊಳಿಸುವ ಬಗ್ಗೆ. 


ವಿಷಯ : 


ಉಲ್ಲೇಖ : 

1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ, ಸಾಗರ ಇವರ ಪತ್ರ 

ಕ್ರ. ಸಂ : ಎಆರ್‌ 25 /ಎಲ್ ಕ್ರೂಡಿ, /ಸಿಆರ್ - 2014 - 15 ದಿ: 16 - 03 - 2015. 
2 . ಈ ಕಛೇರಿಯ ಕಾರಣ ಕೇಳಿ ನೋಟೀಸ್ ಕ್ರ. ಸಂ . ಡಿಆರ್‌ಎಸ್/ ಎಲ್‌ಕೂಡಿ/ ಡಿಎಲ್‌ಎಸ್‌./ 

ಸಿಆರ್‌ - 01 /2015 - 16 ದಿ : 28 - 05 - 2015 . 
3, ಶಿಕಾರಿಪುರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಶಿಕಾರಿಪುರ ಇದರ ನಿರ್ದೇಶಕರುಗಳ ಸಮಜಾಯಿಷಿ 

ಪತ್ರ ದಿ : 10 - 06 -2015. 
4. ಈ ಕಛೇರಿ ಪತ್ರ ಸಂ : ಡಿಆರ್‌ಎಸ್/ಎಲ್‌ಕ್ಯೂಡಿ/ ಡಿಎಲ್‌ಎಸ್ /ಸಿಆರ್ - 01 / 2015 -16, ದಿ:2 - 07 - 2015 . 
5. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರ ಪತ್ರ 

ಕ್ರ. ಸಂ : ಸ. ಸಂ . ನಿ . 25 /ಸಮಾಪನೆ / ಸಿಆರ್ - 42 /2015 -16 ದಿ: 14 - 08 - 2015. 
ಪ್ರಸ್ತಾವನೆ: 

ಗೃಹ ನಿರ್ಮಾಣ ಸಹಕಾರ ಸಂಘ ನಿ ., ಶಿಕಾರಿಪುರ ಈ ಸಂಘವು ಸಂಘದ ದೈನಂದಿನ ವ್ಯವಹಾರಗಳನ್ನು ಸರಿಯಾಗಿ ನಡೆಸದೇ ಹಾಗೂ 
ಬೈಲಾದಲ್ಲಿರುವಂತೆ ಕಾರ್ಯಚಟುವಟಿಕೆಗಳನ್ನು ನಡೆಸದೇ ಸ್ಥಗಿತಗೊಂಡಿರುತ್ತದೆ. ಈ ಬಗ್ಗೆ ಉಲ್ಲೇಖ (1) ರ ಪತ್ರದಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರ ಉಪವಿಭಾಗ ಇವರು ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಉಲ್ಲೇಖ (2) ರ ಈ ಕಛೇರಿಯ ಪತ್ರದಂತೆ ಸಂಘದ ಆಡಳಿತ 
ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟೀಸ್ ನೀಡಲಾಗಿರುತ್ತದೆ. ಸಂಘದ ನಿರ್ದೇಶಕರುಗಳು ಉಲ್ಲೇಖ (3) ರಲ್ಲಿ ಕಾರಣ ಕೇಳಿ ನೋಟೀಸಿಗೆ 
ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಸಂಘವನ್ನು ಸಮಾಪನೆಗೊಳಿಸದಂತೆ ಮನವಿ ಮಾಡಿಕೊಂಡಿರುತ್ತಾರೆ. ಉಲ್ಲೇಖ (4) ರ ಈ ಕಛೇರಿಯ ಪತ್ರದಂತೆ, ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು , ಸಾಗರ ಉಪವಿಭಾಗ, ಸಾಗರ ಇವರಿಗೆ ಈ ಕುರಿತು ಪರಿಶೀಲಿಸಿ ವರದಿ ನೀಡಲು ಸೂಚಿಸಲಾಗಿರುತ್ತದೆ. ಉಲ್ಲೇಖ 
(5) ರಲ್ಲಿ ಸದರಿ ಸಹಕಾರ ಸಂಘವು ದಿ: 30 - 09 - 2011 ರಂದು 2010 - 11ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಸಿದ್ದು, ನಡವಳಿಯು 
ಅಪೂರ್ಣವಾಗಿರುವುದಾಗಿಯೂ ಹಾಗೂ ಇದರಲ್ಲಿ ಸಭೆಗೆ ಹಾಜರಾದವರ ಬಗ್ಗೆ ಸಹಿ ನಮೂದಾಗಿರುವುದಿಲ್ಲವೆಂದೂ ವಾರ್ಷಿಕ ಮಹಾಸಭೆ ನಡೆದ ಬಗ್ಗೆ 
ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲವೆಂದು ತಿಳಿಸಿರುತ್ತಾರೆ. ದಿ : 15 - 09 - 2012 ರಂದು ನಡೆದ ಸಂಘದ ಆಡಳಿತ ಮಂಡಳಿ ಸಭೆಯ ನಂತರ ಯಾವುದೇ ಆಡಳಿತ 
ಮಂಡಳಿ ಸಭೆ ನಡೆದಿಲ್ಲವೆಂದೂ , ಸಂಘದ ಆಡಿಟ್ 2011 -12ನೇ ಸಾಲಿನವರೆಗೆ ನಡೆದಿದ್ದು, ಸಂಘವು “ಸಿ ” ಶ್ರೇಣಿಯಲ್ಲಿರುತ್ತದೆಂದೂ , ಸಂಘದ 
ವಸತಿಮಹಾಮಂಡಳ ಸಾಲ ರೂ . 11.39 ಲಕ್ಷಗಳಿದ್ದು, ಇದರ ವಸೂಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದೂ ಹಾಗೂ ಸಂಘವು 2012 -13 ನೇ 
ಸಾಲಿನಿಂದಲೂ ಸ್ಥಗಿತಾವಸ್ಥೆಯಲ್ಲಿದ್ದು, ವ್ಯಾಪಾರ ವಹಿವಾಟು ನಿಲ್ಲಿಸಿದ್ದು, ಯಾವುದೇ ಚಟುವಟಿಕೆಗಳನ್ನು ನಡೆಸಲು ಸಂಘದ ಆಡಳಿತ ಮಂಡಳಿಯಾಗಲೀ , 
ಸದಸ್ಯರಾಗಲೀ ಆಸಕ್ತಿ ಹೊಂದಿರುವುದಿಲ್ಲ ಎಂಬ ಅಂಶವನ್ನು ಸ್ಪಷ್ಟಪಡಿಸಿ, ಪ್ರಸ್ತುತ ಸನ್ನಿವೇಶದಲ್ಲಿ ಸಂಘವನ್ನು ಪುನಶ್ಲೇತನಗೊಳಿಸಿ ನಡೆಸಿಕೊಂಡು ಹೋಗಲು 
ಸದಸ್ಯರಿಗೆ ಆಸಕ್ತಿ ಇಲ್ಲದ ಕಾರಣ ಸಂಘವನ್ನು ಸಮಾಪನೆಗೊಳಿಸಬಹುದೆಂದು ಸ್ಪಷ್ಟ ಅಭಿಪ್ರಾಯವನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರ 
ಇವರು ವ್ಯಕ್ತಪಡಿಸಿರುತ್ತಾರೆ. ಈ ಕಚೇರಿಯ ಉಲ್ಲೇಖ ( 2) ರಲ್ಲಿನ ಕಾರಣ ಕೇಳಿ ನೋಟೀಸಿಗೆ ಉಲ್ಲೇಖ ( 3) ರಂತೆ ಸಂಘದ ನಿರ್ದೇಶಕರುಗಳು ಸಲ್ಲಿಸಿದ 
ಸಮಜಾಯಿಷಿಯಲ್ಲಿ ಉಲ್ಲೇಖ (5) ರಲ್ಲಿನ ವರದಿಯ ಹಿನ್ನಲೆಯಲ್ಲಿ ಆಡಳಿತ ಮಂಡಳಿ ಸಮಜಾಯಿಷಿಯಲ್ಲಿ ಆಕ್ಷೇಪಣೆ ಇರುವ ಬಗ್ಗೆ ತಿಳಿಸಿರುವುದನ್ನು ತಳ್ಳಿ 
ಹಾಕಿ , ಸದರಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಲ್ಲಿ ಯಾವುದೇ ಪ್ರಯೋಜನವಿರುವುದಿಲ್ಲ ಎಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ಆದೇಶ 
ಸಂಖ್ಯೆ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ /ಸಿಆರ್ - 01/ 2015 - 16 ದಿ: 25 - 08 - 2015 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 12 ( 2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2010, 
ದಿ : 17 - 02 -2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ. ಎಸ್. ಜಯಪ್ಪ, ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಆದ ನಾನು ನಿಷ್ಕ್ರಿಯೆಗೊಂಡ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಶಿಕಾರಿಪುರ ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 19659 ಕಲಂ 79 (1) ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಶಿಕಾರಿಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 
ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು ಹಾಗೂ ಕರ್ನಾಟಕ 

ಘಗಳ ಕಾಯಿದೆ, 1959 ಕಲಂ 74 ಮತ್ತು ನಿಯಮಗಳು, 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ , ಈ ಕಛೇರಿಯ ಅನುಮೋದನೆ ಪಡೆದು ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ 
ಮಾಡಿ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿ : 25 - 08 - 2015 ರಂದು ನೀಡಲಾಗಿದೆ . 

ಎ.ಎಸ್ . ಜಯಪ್ಪ, 

ಸಹಕಾರ ಸಂಘಗಳ ಉಪ ನಿಬಂಧಕರು, 
P . R . 990 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

೪೮೪೭ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ, ಶಿವಮೊಗ್ಗ ಜಿಲ್ಲೆ, 
ಸಹಕಾರ ಭವನ, ಮೊದಲನೆ ಮಹಡಿ, ಶಿವಮೊಗ್ಗ : ದೂರವಾಣಿ ಸಂಖ್ಯೆ 08182 -222711. 
ವಿಷಯ : ನಿಷ್ಕ್ರಿಯೆಗೊಂಡ ವಿ . ಐ .ಎಎಸ್.ಎಲ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಟ್ರಾಫಿಕ್ ನೌಕರರ ಸಹಕಾರ ಸಂಘ ನಿ., 

ಭದ್ರಾವತಿ ತಾಲ್ಲೂಕು, ಈ ಸಂಘವನ್ನು ಸಮಾಪನೆ ಗೊಳಿಸುವ ಬಗ್ಗೆ . 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗರವರ ಪತ್ರ 

ಕ್ರ . ಸಂ . ಸನಿಶಿ24 /ಸಮಾಪನೆ/ಸಿಆರ್ /2015 - 16 , ದಿನಾಂಕ: 01 - 05 -2015. 
ಪ್ರಸ್ತಾವನೆ:- ವಿ. ಐ.ಎಸ್ .ಎಲ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಟ್ರಾಫಿಕ್ ನೌಕರರ ಸಹಕಾರ ಸಂಘದ ಸಂಘ ನಿ., ಭದ್ರಾವತಿ ತಾಲ್ಲೂಕು, ಈ ಸಂಘವು 
ನೊಂದನಿ ಸಂಖ್ಯೆ ಎಆರ್ ಎಸ್/376 ದಿನಾಂಕ: 16 - 2 - 1934 ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆಯಾಗಿರುತ್ತದೆ. ಉಲ್ಲೇಖದ ಪತ್ರದಂತೆ ಸಂಘವು ದಿ:22 - 09 - 2014 ರಂದು ನಡೆದ ಸರ್ವಸದಸ್ಯರ ಸಭೆಯಲ್ಲಿ ಸದಸ್ಯರ ನಿರಾಸಕ್ತಿಯಿಂದ ಸಂಘವನ್ನು 
ಸಮಾಪನೆಗೊಳಿಸಲು ತೀರ್ಮಾನವನ್ನು ಕೈಗೊಂಡಿರುವುದಾಗಿಯೂ ಹಾಗೂ ಸಂಘದ ಸದಸ್ಯರ ಸಂಖ್ಯೆ : 20 ಮಾತ್ರ ಇದ್ದು, ಸಂಘವು ತನ್ನ ಉದ್ದೇಶಿತ 
ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವುದಾಗಿಯೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, 
ಶಿವಮೊಗ್ಗ, ಇವರು ವರದಿ ನೀಡಿರುತ್ತಾರೆ. ಆದುದರಿಂದ ವರದಿಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

- : ಆದೇಶ : 
ಸಂಖ್ಯೆ: ಡಿಆರ್‌ಎಸ್ /ಎಲ್‌ಡಿ / ಡಿಎಲ್ಎಸ್ /ಸಿಆರ್ - 03 /2015 - 16 , ದಿನಾಂಕ: 24 - 06 - 2015. 
ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ , 1959 ಕಲಂ 72(2) ರ ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ 39/ ಸಿಎಲ್‌ಎಂ/2010 , 
ದಿನಾಂಕ: 17 - 02 - 2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ .ಎಸ್. ಜಯಪ್ಪ, ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ, ಆದ ನಾನು ನಿಷ್ಕ್ರಿಯೆಗೊಂಡ ವಿ . ಐ.ಎಸ್.ಎಲ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಟ್ರಾಫಿಕ್ ನೌಕರರ ಸಹಕಾರ ಸಂಘ ನಿ., ಭದ್ರಾವತಿ ತಾಲ್ಲೂಕು, 
ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 13 (1) ರಂತೆ ಸಹಕಾರ ಅಭಿವೃದ್ಧಿ, ಅಧಿಕಾರಿ ಭದ್ರಾವತಿ 
ತಾಲ್ಲೂಕು, ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ, 1959 ಕಲಂ 74 ಮತ್ತು ನಿಯಮಗಳ , 1960 ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, 
ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ 
ಮಾಡಿ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 

ಈ ಆದೇಶವನ್ನು ನನ್ನ ಸ್ವ - ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 24 - 06 -2015 ರಂದು ನೀಡಲಾಗಿದೆ. 


ಎ.ಎಸ್ . ಜಯಪ್ಪ, 
P . R .991 

ಸಹಕಾರ ಸಂಘಗಳ ಉಪನಿಬಂಧಕರು , 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, 
METROPOLITAN MAGISTRATE , BENGALURU 

Sub : To Publish unclaimed vehicles in Karnataka Gazette . 
With reference to the above subject, I hereby directed to publish the 59 unclaimed vehicles in concern to Mahalakshmilayout 
police station in Karnataka Gazette . The particulars of the vehicles are as follows. 


SI. No 


Engine Number 


Chasis No 


Vehicle name & Reg No 

H / H KA 05E 5013 


Crime no & PF No 
C -mis NO 33 /10 
Pf No 23 /10 
C -mis NO 29/ 10 
Pf No 20/ 10 
C - mis NO 30/10 
Pf No 21/ 10 
C -mis NO 32 / 10 
Pf No 22 / 10 


B . Kawasaki 
KA 02 E 7748 
Yamaha 
KA 28 J 6418 
Bajaj Caliber 
KA8Y 8718 


HA10ED9 GH00500 


MDLHIOERGHO 
0498 
05DAAF13460 


05DAAE13474 


DHGBULD4762 


NCR NO 75 /15 
Pf No 6/15 
NCR NO 76 / 15 
Pf No 7015 
NCR NO 77 / 15 
Pf No 8/15 
NCR NO 78 / 15 
Pf No 9/15 
NCR NO 79/ 15 
Pf No 10/15 


Passion 
KA 51 U 6498 
H / H Spl. 
KA02 ER 3725 
Pulsar 
KA 51 EP 411 
B Discover 
KA41 H 3294 
B . Scooter 
KA020 8283 


DSGBNF71606 


HD2OHODKTTU 
C18505 
MD2DSDSZZNCF 
92576 
06FBC118271 


35MBC158488 


೪೮೪೮ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


Sl. No 


Chasis No 


Engine Number 
ME121CO7AB201 
4998 
OD1AD1643857 


21C7014978 


MD621BD13DIA 
38676 


P1811M0T2660 


P1811F072607 


OD1641119024 


Crimeno & PF No 
NCR NO 82 /15 
Pf No 13 / 15 | 
NCR NO 83/ 15 
Pf No 14/15 
NCR NO 85 /15 
Pf No 14 ( A ) 15 
NCR No 86 /15 
Pf No 15 / 15 
NCR No 87 / 15 
Pf No 16/15 
NCR No 01 / 15 
Pf No 17/15 
NCR No 92 / 15 
Pf No 18/ 15 
NCR No 94 / 15 
Pf No 20/ 15 
NCR No 95 / 15 
PF No 21 / 15 


Vehicle name & Reg No 

Yamaha FZ 
TN 74 AB 1870 
TVS XL 
TN 29 AP 3102 
TVS XL 
KA 02 2570 
TVS XL 
KA 02 EL 6843 
H / H . 
KA 05 HD 7164 
Platina 
No Number plate 
Yamaha 
KA02V5725 

B . Kawasaki 
KA 02 EC 7455 
H /Honda 
KA 08 H 6045 


MD6211D1XLIC 
65292 
07H16F26315 


07H15826304 


DZMDOj36496 


MD2DDDZZZUW 
A11202 


IL5131099 


97JIL531099 


BIM8 


EFFBGKO7187 


E56THO68928 


CFTH956676 


105M2PEO23392 


05M29F 


H /H Spl 
KA 41 E3782 
H / H Passion 
KA 02 ES 406 


05E08M08373 


05EO9C1254 


DHGBMK73671 


MD2DHDHZZMCK 
36056 
02M20C1733 


02M18M21140 


NCR No 101/15 
Pf No 23 /15 
NCR No 102/ 15 
Pf No 24 /15 
NCR No 103/15 
Pf No 25 /15 
NCR No 104/15 
Pf No 26/15 
NCR No 121 / 15 
Pf No 27/ 15 
NCR No 123/15 
Pf No 28/ 15 
NCR No125 /15 
Pf No 29/ 15 
NCR No 130 /15 
Pf No 30 /15 


Pulsar 
KA 41 E 3560 
H /H Spl 
KA 35 E 7327 
H /H Spl 
UP 93 K 2887 


DHGBLM90050 


DHBVL91188 


B . kawasaki 
KA 04 EL 1392 


BSF821123 


Suzuki 
KA02 U 8001, 


K . Honda 
KA04 X 5217 


JF08E8891482 


ME4J082f78712732 


NCR No 131 / 15 
Pf No 31/15 


H /Activa 
KA 05 HD 1323 
Auto rikshaw 
KA02 B 3247 


AEMDLD34516 


NCR No 132/15 
Pf No 32 /15 


VII Addl. Chief, 
Metropolitan Magistrate, 


P . R .992 


ವಿಷಯ : 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ, ಶಿವಮೊಗ್ಗ ಜಿಲ್ಲೆ, 

ಸಹಕಾರ ಭವನ, ಶಿವಮೊಗ್ಗ : ದೂರವಾಣಿ ಸಂಖ್ಯೆ 08182 - 222711 . 
ಸಮಾಪನೆಯಲ್ಲಿರುವ “ ಶ್ರೀ ಬಸವೇಶ್ವರ ಸಹಕಾರ ಸಂಘ ನಿ .,” ಮಲ್ಲಾಪುರ ಸೊರಬ ತಾಲ್ಲೂಕು ಇದರ ನೋಂದಣಿ 
ಸಂಖ್ಯೆ ರದ್ದುಪಡಿಸುವ ಬಗ್ಗೆ. 
1. ಈ ಕಛೇರಿಯ ಸಮಾಪನಾ ಆದೇಶ ಕ್ರ. ಸಂ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ /ಸಿಆರ್ - 11/ 2014 - 15, 

ದಿನಾಂಕ: 09 - 01 - 2015 . 
2. ಈ ಕಛೇರಿಯ ಆದೇಶ ಸಂಖ್ಯೆ : ಡಿಆರ್‌ಎಸ್/ಎಲ್‌ಕ್ಯೂಡಿ/ ಡಿಎಲ್‌ಎಸ್/ಸಿಆರ್ - 11 /2015 -16 , ದಿ: 21 - 07 -2013 . 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು., ಸಾಗರ ಉಪ ವಿಭಾಗ ಸಾಗರ ಇವರ ಪತ್ರ. 

ಸಂಎ. ಆರ್ - 25/ಎಲ್‌ಕ್ಯೂಡಿ/ಸಮಾಪನೆ /ಸಿಆರ್ - 2014 - 15 ದಿನಾಂಕ: 19 - 09 - 2015. 


ಉಲ್ಲೇಖ : 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


೪೮೪೯ 


ಪ್ರಸ್ತಾವನೆ: 

ಸಮಾಪನೆಯಲ್ಲಿರುವ “ ಶ್ರೀ ಬಸವೇಶ್ವರ ಸಹಕಾರ ಸಂಘ ನಿ., ಮಲ್ಲಾಪುರ ಸೊರಬ ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಆದೇಶ ಸಂ : ಎಆರ್‌ಎಸ್/ ಆರ್‌ಸಿಎಸ್/330 /1968 - 69 , ದಿನಾಂಕ: 21 - 08 - 1968 ರಂದು 
ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ . ಸಹಕಾರ ಸಂಘವು ನೋಂದಣಿಯಾದ 
ನಂತರ ಸಂಘದ ಉಪ ನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಉಲ್ಲೇಖ (1) ರ ಈ ಕಛೇರಿಯ 
ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಸೊರಬ ಇವರನ್ನು ನೇಮಿಸಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಜವಾಬ್ದಾರಿಗಳ ವಿಲೇವಾರಿಗಾಗಿ ಉಲ್ಲೇಖ ( 2) ರಂತೆ ಆದ್ಯತಾ ಪಟ್ಟಿಗೆ ಅನುಮೋದನೆ ಪಡೆದಿರುತ್ತಾರೆ. ಅದರಂತೆ 
ದಿನಾಂಕ: 15 - 09 - 2015 ರಂದು ನಡೆದ ಸಮಾಪನಾಧಿಕಾರಿಯ ಸಭೆಯಲ್ಲಿ ಸಂಘದ 2013 - 14ನೇ ಸಾಲಿನ ಆಡಿಟ್ ಆದ ಆಸಿ - ಜವಾಬ್ದಾರಿ ತಃಖೆಯ 
ಅನುಸಾರ ಇರುವ ಆಸ್ತಿ - ಜವಾಬ್ದಾರಿಗಳ ವಿಲೇವಾರಿಗೆ ನಡವಳಿಗಳನ್ನು ಅಂಗೀಕರಿಸಿರುತ್ತಾರೆ. ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು 
ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ ಇವರಿಗೆ ಸಲ್ಲಿಸಿರುತ್ತಾರೆ . ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಸಾಗರ ಇವರು ಉಲ್ಲೇಖ (3) ರಲ್ಲಿ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು 
ವಿನಂತಿಸಿದ್ದಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸಾಗರ ಉಪವಿಭಾಗ, ಸಾಗರ ಇವರು ಸಲ್ಲಿಸಿದ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ, 
ದಿ : 15 - 09 - 2015 ರಂದು ನಡೆಸಿದ ಸಮಾಪನಾಧಿಕಾರಿಗಳ ಸಭೆ ನಡವಳಿಯಂತೆ ದಿ: 31 - 03 - 2014ಕ್ಕೆ ಇದ್ದಂತೆ ಆಡಿಟ್ ಆದ ಆಸ್ತಿ ಜವಾಬ್ದಾರಿ 
ತಃಖ್ಯೆಯಂತೆ ಸಂಘಕ್ಕೆ ವಸೂಲಾಗತಕ್ಕ ಬಾಬುಗಳಿಂದ ಹಣವನ್ನು ವಸೂಲಾತಿ ಮಾಡಿ ಸಂಘದ ಜವಾಬ್ದಾರಿಗಳನ್ನು ತೀರುವಳಿ ಮಾಡಿರುತ್ತಾರೆ. ನಂತರ 
ದಿನಾಂಕ: 15 - 09 - 2015ಕ್ಕೆ ಇದ್ದಂತೆ ಸಂಘದ ಜವಾಬ್ದಾರಿ ಮತ್ತು ಆಸ್ತಿ ತಃಖ್ಯೆಗಳನ್ನು ಶೂನ್ಯಗೊಳಿಸಿ, ಧೃಡೀಕರಿಸಿ ಸಲ್ಲಿಸಿರುತ್ತಾರೆ . ಆದ ಕಾರಣ ಸದರೀ 
ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಾಗಲಿ, ಸಾರ್ವಜನಿಕರಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಹಕಾರ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ ; ಡೀಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್ಎಸ್ / ಸಿಆರ್ - 11 / 2015 - 16 , ದಿನಾಂಕ : 23 - 09 - 2015 . 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1959, ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್ಎಂ 
2010 

ಬೆಂಗಳೂರು, ದಿನಾಂಕ: 17 - 02 - 2011 ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ . ಎಸ್. ಜಯಪ್ಪ, ಸಹಕಾರ ಸಂಘಗಳ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ ಆದ ನಾನು ಸಮಾಪನೆಗೊಂಡಿದ್ದ ಶ್ರೀ ಬಸವೇಶ್ವರ ಸಹಕಾರ ಸಂಘ ನಿ., ಮಲ್ಲಾಪುರ ಸೊರಬ 
ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂ .ಎಆರ್‌ಎಸ್/ ಆರ್‌ಸಿಎಸ್ /330 /0968 - 69 ದಿನಾಂಕ:21 - 08 - 1968ನ್ನು ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿರ್ಸಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು, ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು , 1960 ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ , ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು . 
ಆ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿ : 23 - 09 - 2015 ರಂದು ನೀಡಲಾಗಿದೆ. 

- ಎ. ಎಸ್ . ಜಯಪ್ಪ 

ಸಹಕಾರ ಸಂಘಗಳ ಉಪ ನಿಬಂಧಕರು, 
P . R .995 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಕ 309 ಪಿಐಎಂ 2015 , ಬೆಂಗಳೂರು, ದಿನಾಂಕ: 19 - 10 - 2015 . 


ಸರ್ಕಾರ ಅಧಿಸೂಚನೆ ಸಂಖ್ಯೆ : ಆಕುಕ 309 ಪಿಐಎಂ 2015 ದಿನಾಂಕ: 31 - 07 -2015 ರಂದು ಹೊರಡಿಸಿರುವ ಅಧಿಸೂಚನೆಯ ಮೊದಲನೇ 
ಸಾಲಿನಲ್ಲಿರುವ “ ದಿನಾಂಕ: 01 - 01 - 2015 ರಲ್ಲಿದ್ದಂತೆ ಆಯುಷ್ ಇಲಾಖೆಯಲ್ಲಿರುವ ವೈದ್ಯಾಧಿಕಾರಿ ( ಆಯುರ್ವೇದ) ವೃಂದದ (ವೇತನ ಶ್ರೇಣಿ ರೂ . 
28,100 - 50 ,100 ) ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಲಾಗಿದೆ. ಎಂಬುದರ ಬದಲಾಗಿ 
“ದಿನಾಂಕ: 01 - 01 - 2015 ರಲ್ಲಿದ್ದಂತೆ ಆಯುಷ್ ಇಲಾಖೆಯಲ್ಲಿರುವ ವೈದ್ಯಾಧಿಕಾರಿ (ಆಯರ್ವೇದ ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ 
ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


P . R .996 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಕಮಲಮ್ಮ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ . ವೈ . ಪ ಮತ್ತು ಸಮನ್ವಯ ) 


S . C10 


೪೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

ಭಾಗ ೩ 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 . 

ಕಛೇರಿ ಆದೇಶ ಸಂಖ್ಯೆ : ಔನಿಇ /59/ ಸಿಬ್ಬಂದಿ/ 2015 - 16 , ದಿನಾಂಕ : 09.10 .2015 . 
ವಿಷಯ : 

ಇಲಾಖೆಯ ಗ್ರೂಪ್- ಎ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರ ವರ್ಗಾವಣೆಯ 

ಮೇರೆಗೆ ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ : ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 83 ಐಎಂಎಂ 2015, ದಿನಾಂಕ: 08.102015. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖದಲ್ಲಿನ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಹಾಯಕ ಔಷಧ ನಿಯಂತ್ರಕರುಗಳನ್ನು ವರ್ಗಾವಣೆ ಮಾಡಿ, ಆದೇಶ ಹೊರಡಿಸಿದೆ. ಈ ಕೆಳಕಂಡ ಅಧಿಕಾರಿಗಳು ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು 
ವಹಿಸಿಕೊಡಲು ಆದೇಶಿಸಿದೆ. 


ಕ್ರ. ಸಂ 


ಅಧಿಕಾರಿಯ ಹೆಸರು ಹಾಗೂ 
ಕಾರ್ಯ ನಿರ್ವಹಣಾ ಸ್ಥಳ 

ಶ್ರೀ /ಶ್ರೀಮತಿ 


ವರ್ಗಾವಣೆ ಮೇರೆಗೆ 
ಸ್ಥಳನಿಯುಕ್ತಿಗೊಂಡ ಕಛೇರಿ 
ಹಾಗೂ ಪದನಾಮ 


ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಬಗ್ಗೆ. 


ಕೆ . ನಾಗರಾಜ್ , 

ಸಹಾಯಕ ಔಷಧ ನಿಯಂತ್ರಕರು , | ಸದರಿ ಅಧಿಕಾರಿಯವರು ಅವರ ಹಾಲಿ 
ಸಹಾಯಕ ಔಷಧ ನಿಯಂತ್ರಕರು, 

ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯಪ್ರಭಾರವನ್ನು ಶ್ರೀ ಸಂಗಣ್ಣ ಎಸ್ . ಶೀಳಿ, 
ಹಾವೇರಿ ವೃತ್ತ, ಹಾವೇರಿ ಕಛೇರಿ,ಕೋಲಾರ ವೃತ್ತ,ಕೋಲಾರ ಸಹಾಯಕ ಔಷಧ ನಿಯಂತ್ರಕರು -2 , ಧಾರವಾಡ ವೃತ್ತ 

ಇವರಿಗೆ ವಹಿಸಿಕೊಟ್ಟು, ತದನಂತರ ಕೋಲಾರ ವೃತ್ತದ 
ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು 

ಶ್ರೀ ಬಿ . ಸುರೇಶ್ ರವರಿಂದ ವಹಿಸಿಕೊಳ್ಳುವುದು . 
2 . ಬಿ . ಸುರೇಶ್, 

ಸಹಾಯಕ ಔಷಧ ನಿಯಂತ್ರಕರು - 2 , | ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರು, 

| ಪ್ರಭಾರವನ್ನು ಶ್ರೀ ಕೆ. ನಾಗರಾಜ್, ಸಹಾಯಕ ಔಷಧ 
ಕೋಲಾರ ವೃತ್ತ,ಕೋಲಾರ. ಕಛೇರಿ, ಬಳ್ಳಾರಿ ವೃತ್ತ, ಬಳ್ಳಾರಿ ನಿಯಂತ್ರಕರು ಇವರಿಗೆ ವಹಿಸಿಕೊಟ್ಟು, ತದನಂತರ 

ಶ್ರೀ ಎನ್, ಕೃಷ್ಣಾರೆಡ್ಡಿ , ಸಹಾಯಕ ಔಷಧ ನಿಯಂತ್ರಕರು 
1, ಬಳ್ಳಾರಿ ವೃತ್ತ ಇವರಿಂದ, ಸದರಿಯವರು ಅಧಿಕ 
ಪ್ರಭಾರವಾಗಿ ಹೊಂದಿರುವ ಬಳ್ಳಾರಿ ವೃತ್ತದ ಸಹಾಯಕ 
ಔಷಧ ನಿಯಂತ್ರಕರು -2 ಹುದ್ದೆಯ ಪ್ರಭಾರವನ್ನು 

ವಹಿಸಿಕೊಳ್ಳುವುದು. 
ನೀಲಕಂಠ ರಾಠೋಡ್ 

ಸಹಾಯಕ ಔಷಧ ನಿಯಂತ್ರಕರು, ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರು , 

ಸಹಾಯಕ ಔಷಧ ನಿಯಂತ್ರಕರ | ಪ್ರಭಾರವನ್ನು ಶ್ರೀಮತಿ ಡಿ.ಎಸ್. ಶೈಲಜ , ಸಹಾಯಕ 
ಚಾಮರಾಜನಗರ ವೃತ್ತ, 

ಕಛೇರಿ, ಹಾವೇರಿ ವೃತ್ತ, ಹಾವೇರಿ. ಔಷಧ ನಿಯಂತ್ರಕರು, ಮಂಡ್ಯ ವೃತ್ತ ಇವರಿಗೆ 
ಚಾಮರಾಜನಗರ. 

ವಹಿಸಿಕೊಟ್ಟು, ತದನಂತರ ಶ್ರೀ ಸಂಗಣ್ಣ ಎಸ್. ಶೀಳಿ, 
ಸಹಾಯಕ ಔಷಧ ನಿಯಂತ್ರಕರು - 2 , ಧಾರವಾಡ ವೃತ್ತ 
ಇವರಿಂದ ಹಾವೇರಿ ವೃತ್ತದ ಸಹಾಯಕ ಔಷಧ 
ನಿಯಂತ್ರಕರ ಮತ್ತು ಹುದ್ದೆಯ ಪ್ರಭಾರವನ್ನು 

ವಹಿಸಿಕೊಳ್ಳುವುದು , 
- ಶ್ರೀಮತಿ ಡಿ.ಎಸ್ . ಶೈಲಜ , ಸಹಾಯಕ ಔಷಧ ನಿಯಂತ್ರಕರು , ಮಂಡ್ಯ ರವರು ಶ್ರೀ ನೀಲಕಂಠ ರಾಠೋಡ್‌ರವರಿಂದ ಚಾಮರಾಜನಗರ ವೃತ್ತದ 
ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡು, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಮ್ಮ 
ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದಲ್ಲಿ ನಿರ್ವಹಿಸತಕ್ಕದ್ದು. 

ಎಲ್ಲಾ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು 
ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ ಇತ್ಯಾದಿಗಳನ್ನು 2 -3 ದಿನಗಳಲ್ಲಿ 
ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ. 


3 


. 


P . R . 998 
S . C .25 


ಔಷಧ ನಿಯಂತ್ರಕರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


೪೮೫೧ 


Government of India 
Ministry of Labour 

Labour Bureau 
NO . 112 / 1 (KTK ) /2014 CPI, DATED : 7th OCTOBER , 2015 . 
CONSUMER PRICE INDEX NUMBER FOR INDUSTRIAL WORKERS (BASE : 2001100 ) 


MONTH : August 2015 


Group/Sub -Group /Centre 


BELAGAVI 


BENGALURU 


HUBBALLI 
DHARWAD 


MERCARA 


MYSURU 


FOOD : 


(a ) Cereals & Products 


278 


296 


268 


277 


292 


(b ) Pulses & Products 


396 


381 


394 


393 


345 


(c) Oils & Fats 


241 


283 


207 


272 


226 


(d) Meat , Fish & Eggs 


373 


256 


359 


327 


357 


( e) Milk & Products 


316 


273 


260 


266 


266 


(f) Condiments & Spices 


349 


426 


381 


363 


390 


(g ) Vegetables & Fruits 


341 


296 


307 


340 


323 


(h ) Other Food 


281 


301 


274 


283 


287 


FOOD GROUP 


306 


312 


288 


307 


305 


Pan , Supari, Tobacco & Intoxicants 


298 


310 


329 


248 


324 


Fuel & Light 


215 


190 


214 


354 


209 


Housing Index 


259 


242 


330 


102 


293 


Clothing, Bedding & Footwear 


166 


168 


180 


211 


164 


MISCELLANEOUS 


(a ) Medical Care 


210 


257 


222 


233 


202 


172 


189 


193 


368 


148 


296 


339 


313 


300 


264 


(b ) Education , Recreation and Amusement 
(c) Transport and Communication 
(d) Personal Care & Effects 
(e) Others 


240 


248 


254 


249 


235 


227 


225 


240 


211 


301 


Miscellaneous Group 


229 


261 


245 


276 


220 


GENERAL INDEX 


269 


271 


281 


V 


276 


270 


TASHI DOLMA, 
ECONOMIC OFFICER . 


ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , 

ಕರ್ನಾಟಕ ಸರ್ಕಾರ , ಬೆಂಗಳೂರು. 


೪೮೫೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

GOVERNMENT OF KARNATAKA 
DIRECTORATE OF ECONOMICS AND STATISTICS 

BENGALURU - 1 
Consumer Price Index Numbers for IndustrialWorkers 


No : DES /SIP /PWX/16 /2015 
State :Karnataka 

Group /Sub Group 


Base : 1987 -88 = 100 
DANDELI KALABURAGI HARIHARA 


Month : Year: August, 2015 

Date : 07 - 10 - 2015 
MANGALURU RAICHUR TUMAKURU 

11 L 


BALLARI 


BHADRAVATHI DAVANAGERE 


HASSAN 


MANDYA 


2 


10 


12 


993 


1075 
1068 
468 


818 
1109 
414 


1071 
1118 
497 


810 
1067 
452 
807 


684 


984 
937 
470 
997 
757 
778 
650 
591 
823 
948 
685 
100 
367 


939 
1109 
411 
1117 

708 
1117 
838 
941 
905 
1080 
628 
100 
575 


965 
1083 

402 
1003 

760 
1040 
925 


FOOD 
Cereals and Cereals Products 
Pulses and Pulses Products 
Oils and Fats 
Meat, Fish and Eggs 
Milk and Milk Products 
Condiments and Spices 
Vegetables and Fruits 
Other food 
FOOD GROUP INDEX 
Pan Supari, Tabacco and Intoxicants 
Fuel and Light 
Housing 
Clothing, Bedding and Footwear 
MISCELLANEOUS 
Medical Care 
Education , Recreation and 
Amusement 
Transport and Communication 
Personal Care and Effects 


950 
1032 

416 
1232 
768 
765 
707 
693 
837 
782 
780 
100 
404 


827 
834 
866 


965 
1010 

471 
1071 
797 
794 
799 
602 
828 
997 
804 
100 
472 


1158 

787 
1229 
979 
874 
984 
1024 
731 
100 
505 


1123 

879 
1130 
872 
916 
884 
958 
829 
100 
521 


755 


1081 
1102 
412 
1213 
776 
984 
613 
661 
914 
924 
1004 

100 
730 


1089 
797 
1025 
775 
687 
952 
920 
766 
100 
749 


1016 

424 
1115 

770 
1040 
1157 
677 

902 
1066 
535 
100 
241 


811 


883 
804 
758 
100 
664 


639 
613 
100 
365 


876 


975 


745 


574 


445 


445 


812 


743 


468 


602 


379 


1087 


857 


1376 


563 


1129 


1349 


960 


749 


1217 


1651 


1446 


798 


827 
578 


920 
561 


542 


Others 


844 
451 
662 
729 
684 


573 


773 
668 
762 
844 
795 


788 
638 
929 
694 
741 


797 
747 
510 
734 
674 


532 


818 
551 
571 
709 
744 


1114 
555 
750 
721 
793 


430 


754 
592 
706 
800 
793 


765 
545 
480 
675 
627 


723 
731 


724 
688 


696 
672 


MISCELLANEOUS Group Index 
GENERAL INDEX 
To convert to Base 1960 Multiply by 
Linking Factor 


7 . 39 


9 .19 


8 . 27 


8 . 26 


8 .56 


9 . 25 


7 . 92 


9 . 31 


PR 997 
S . C . 5 


- ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , 

ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

೪೮೫೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 148 ಎಸ್ ಪಿ 2013 ಬೆಂಗಳೂರು, ದಿನಾಂಕ: 27.11.2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 3(1)ರಡಿ ಅಧಿಸೂಚನೆ 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಾಗಲಕೋಟೆ ಜಿಲ್ಲೆ ಬಾದಾಮಿ 
ತಾಲ್ಲೂಕು ಸೂಳೀಕೇರಿ ಗ್ರಾಮದಲ್ಲಿ ಅಂಕಣ (2 ) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ (3) ರಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ ( 7) ರ ವರೆಗೆ ವಿವರಿಸಿದ ಚಕ್ಕುಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ 
ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 

ಅನುಸೂಚಿ 
ಗಲಕೋಟೆ ತಾಲ್ಲೂಕು : ಬಾದಾಮಿ 

ಹೋಬಳಿ : ಕೆರೂರ 

ಗ್ರಾಮಃ ಸೂಳಿಕೇರಿ 


ಚಕ್ಕುಬಂದಿ ( ಚತು:ಸೀಮೆ) 


ಅ . ನಂ . 


ರಿ. ಸ. ನಂ . 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


290 


0 - 03 


29ರ ಪೈಕಿ 


29ರ ಪೈಕಿ 


31 / 


0 -18 


31/2 


314 ಪೈಕಿ 
31/2 ರ ಪೈಕಿ 


ಗಡಿ ರಸ್ತೆ 

ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ 
( ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ 
| ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ _ 314 ರ ಪೈಕಿ 
43/5 + 6+ 7 

ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ 


31 /2 


0 - 32 


31 /2 ರ ಪೈಕಿ 

32 


43 / 8 


4 - 29 


ನಾಲಾ 


ಒಟ್ಟು 


6 - 02 


ಘೋಷ್ಟಾರೆ 


ಅ . ನಂ . 


ಗ್ರಾಮದ ಹೆಸರು 


ಒಟ್ಟು ಕ್ಷೇತ್ರ 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


ಸೂಳಿಕೇರಿ 


6 - 02 


6 - 02 


ಒಟ್ಟು 


6 - 02 


6 - 02 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಆರ್. ರಮೇಶ್ 
ನಿರ್ದೇಶಕರು ( ತಾಂತ್ರಿಕ ಕೋಶ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


೪೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 148 ಎಸ್‌ಪಿಕ್ಯೂ 2013 ಬೆಂಗಳೂರು, ದಿನಾಂಕ: 27 .11. 2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 1(3) ರಡಿ ಅಧಿಸೂಚನೆ 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 1ರ ಉಪ ಕಲಂ (3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕು 
: ಸೂಳೀಕೇರಿ ಗ್ರಾಮದಲ್ಲಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕ್ಕುಬಂದಿ ( ಚತು:ಸೀಮೆ) ಯನ್ನು 
ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ ನಿಗಧಿಪಡಿಸಿದೆ. 


ಅನುಸೂಚಿ 


ಜಿಲ್ಲೆ: ಬಾಗಲಕೋಟೆ 


ತಾಲ್ಲೂಕು : ಬಾದಾಮಿ 


ಹೋಬಳಿ : ಕೆರೂರ 


ಗ್ರಾಮಃ ಸೂಳಿಕೇರಿ 


ಅ. ನಂ . 


ರಿ. ಸ. ನಂ . 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ದಕ್ಷಿಣ 
29ರ ಪೈಕಿ 


290 


0 - 03 


ಚಕ್ಕುಬಂದಿ ( ಚತು :ಸೀಮೆ) 
ಪೂರ್ವ | ಪಶ್ಚಿಮ 

ಉತ್ತರ 
29ರ ಪೈಕಿ 

ಗಡಿ ರಸ್ತೆ 

ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | 
31/ ಪೈಕಿ ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | 
31/2 ರ ಪೈಕಿ ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | 31 / ರ ಪೈಕಿ 
ನಾಲಾ 43 /5 + 6 + 7 

ಈಗಾಗಲೇ ರೈಲ್ವೆ ಭೂಸ್ವಾಧೀನವಾದ ಪ್ರದೇಶ | 


314 


0 - 18 


31/2 


31 / 2 


0 - 32 


31/2 ರ ಪೈಕಿ 


43 /8 


4 - 29 


32 


6 - 02 


ಅ , ನಂ . 


ಖರಾಬು ಕ್ಷೇತ್ರ 


ಘೋಷ್ಟಾರೆ 
ಒಟ್ಟು ಕ್ಷೇತ್ರ 
6- 02 
6 - 02 


1 


ಗ್ರಾಮದ ಹೆಸರು 

ಸೂಳೀಕೇರಿ 
ಒಟ್ಟು 


| 


| 
| 


ನಿವ್ವಳ ಕ್ಷೇತ್ರ 

6 - 02 
6 - 02 


| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ರಮೇಶ್ 
ನಿರ್ದೇಶಕರು ( ತಾಂತ್ರಿಕ ಕೋಶ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

೪೮೫೫ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 148 ಎಸ್ ಪಿ 2013 ಬೆಂಗಳೂರು, ದಿನಾಂಕ: 27 .11.2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1)ರಡಿ ಅಧಿಸೂಚನೆ 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕು ಸೂಳೀಕೇರಿ ಗ್ರಾಮದಲ್ಲಿ “ Bagalkot to Kudachi New Broad Gauge 
Railway line ” ಸ್ಥಾಪಿಸುವ ಸಲುವಾಗಿ ಅಭಿವೃದ್ಧಿಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18 :1966 ) ರ ಕಲಂ 28ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 

ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವುದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 
ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ , ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24 ( 7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33/ ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ.ಬಿ . ರಸ್ತೆ ಧಾರವಾಡ -580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ. 
ಜಿಲ್ಲೆ: ಬಾಗಲಕೋಟೆ 

ತಾಲ್ಲೂಕು : ಬಾದಾಮಿ ಹೋಬಳಿ : ಕೆರೂರ 

ಗ್ರಾಮಃ ಸೂಳೀಕೇರಿ 


ಅನುಭವ 


ಚಕ್ಕುಬಂದಿ ( ಚತು :ಸೀಮೆ) 


. 


ಖಾತೆದಾರರ ಹೆಸರು 


ದಾರರ 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಹೆಸರು 


10 


11. 


290 


0 - 03 


0 .16 


* ಖುಷ್ಠಿ 


| 29ರ ಪೈಕಿ | 


ಗಡಿ ರಸ್ತೆ 


ಈಗಾಗಲೇ ರೈಲ್ವೆ 
ಭೂಸ್ವಾಧೀನವಾದ 

ಪ್ರದೇಶ 


29ರ ಪೈಕಿ 


11) ಬಸವ್ವ ಕಿತ್ತಲಿ ಮುತ್ತಪ್ಪ 
2) ತಿಮ್ಮನಗೌಡ ಉರ್ಥ ರಾಮನಗೌಡ ಕಿತ್ತಲಿ ಮುತ್ತಪ್ಪ ಸ್ವಂತ 
3) ತಿಪ್ಪವ್ವ ತೆಗ್ಗಿನಮನಿ ಬಸವರಾಜ 
1) 1. ಯಲ್ಲನಗೌಡ ಕಿತ್ತಲಿ ಶಿವನಗೌಡ 
2) ರಂಗನಗೌಡ ಕಿತ್ತಲಿ ಶಿವನಗೌಡ 

ಸ್ವಂತ 
3) ತಿಮ್ಮಣ್ಣ ಕಿತ್ತಲಿ ಭೀಮಪ್ಪ (8 -19) 
4) ಮಲ್ಲವ್ವ ಕಿತ್ತಲಿ ಭೀಮಪ್ಪ ( 2 - 33 ) 


ಈಗಾಗಲೇ ರೈಲ್ವೆ 


31 / 


0 - 18 


1. 01 


ಖುಷಿ 


31 / ಪೈಕಿ | 


ಈಗಾಗಲೇ ರೈಲ್ವೆ 
ಭೂಸ್ವಾಧೀನವಾದ 

ಪ್ರದೇಶ 


ಭೂಸ್ವಾಧೀನವಾದ 

ಪ್ರದೇಶ 


31 / 2 


೪೮೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


ಭಾಗ ೩ 


ಅನುಭವ 


ಚಕ್ಕುಬಂದಿ ( ಚತು :ಸೀಮೆ) 


. 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ 


ಖಾತೆದಾರರ ಹೆಸರು 


ದಾರರ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ನಂ . 


ಪೂರ್ವ 


ಎ - ಗುಂ 


ಪಶ್ಚಿಮ 


ಉತ್ತರ 


ಹೆಸರು 


ದಕ್ಷಿಣ 


5 


9 


10 


11 


31 /2 ರ 


3 


. 


ಸ್ವಂತ 


| 31/2 | 


0 - 32 


| 


1.66 | 


ಖುಷಿ | 


ಈಗಾಗಲೇ ರೈಲ್ವೆ 
ಭೂಸ್ವಾಧೀನವಾದ 

ಪ್ರದೇಶ 


31 


ರ ಪೈಕಿ 


31/2 ರ ಪೈಕಿ 


1) ಯಲ್ಲವ್ವ ನಾಯ್ಕರ ಕೋಂ . ಹನಮಪ್ಪ 
2 ) ರಾಮಪ್ಪ ನಾಯ್ಕರ ಹನಮಪ್ಪ 
3) ಶಿವಪ್ಪ ನಾಯ್ಕರ ಹನಮಪ್ಪ 
4) ರಂಗಪ್ಪ ನಾಯ್ಕರ ಹನಮಪ್ಪ 
5) ಬಸವರಾಜ ನಾಯ್ಕರ ಹನಮಪ್ಪ 
6) ಪಾಂಡಪ್ಪ ನಾಯ್ಕರ ಹನಮಪ್ಪ 
7) ಶ್ಯಾಮಲವ್ವ ತಳವಾರ ಕೋಂ . ಹನಮಪ್ಪ 
8) ಯಮನವ್ವ ನಾಯ್ಕರ ಹನಮಪ್ಪ (4 – 29 ) 
1) ಗದಿಗೆಪ್ಪ ಕೊಳ್ಳಿ ಬಸಪ್ಪ 
2) ಚಂದ್ರಶೇಖರ ಕೊಳ್ಳಿ ಧರ್ಮಪ್ಪ 
3) ಬಸವರಾಜ ಕೊಳ್ಳಿ ಧರ್ಮಪ್ಪ 
4) ಜ್ಯೋತಿಕೊಳ್ಳಿ ಧರ್ಮಣ್ಣ 
5) ಧರ್ಮಪ್ಪ ಕೊಳ್ಳಿ ಬಸಪ್ಪ ( 6 -17) 


ಸ್ವಂತ | 


43 / 8 


4 - 29 


9 . 04 


ಖುಷಿ 


ನಾಲಾ 


43 / 5 + 6 + 7 


ಈಗಾಗಲೇ ರೈಲ್ವೆ 
ಭೂಸ್ವಾಧೀನವಾದ 

ಪ್ರದೇಶ 


| 


32 


ಒಟ್ಟು | 


6 - 02 


* ಅ. ನಂ . 


| 


| 


ಘೋಷ್ಟಾರೆ 
ಒಟ್ಟು ಕ್ಷೇತ್ರ 
6 - 02 


ಗ್ರಾಮದ ಹೆಸರು 
ಸೂಳಿಕೇರಿ 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 
6 - 02 


ಒಟ್ಟು| 


6 - 02 


6 - 02 


PR -1087 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಆರ್. ರಮೇಶ್ 
ನಿರ್ದೇಶಕರು ( ತಾಂತ್ರಿಕ ಕೋಶ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


SC- 65 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


YOSH2 


Office of the Commissioner of Commerical Taxes (Karnataka ), Vanijya Therige Karyalaya , 

Gandhi Nagar, Kalidasa Road , Bengaluru -560009. 

PROCEEDINGS OF THE COMMISSIONER OF COMMERCIAL TAXES , 
(KARNATAKA), BENGALURU -CLARIFICATION UNDER SECTION 59(4 ) OF THE KARNATAKA 

VALUE ADDED TAX ACT 2003, 


Sub : 


No : CLR /CR / 165 / 14 - 15 , Dated :06 . 10 . 2015 . 
KVAT Act , 2003-Clarification under Section 59 (4 ) of the Karnataka Value 
Added Tax Act, 2003 regarding the rate of tax applicable on Motor Vehicles 
run on batteries, Reg . 
Application dated 2nd March 2015 of M /s . Maini Material Movement Pvt. Ltd ., 
Sy No. 32 , Chandapura , Hosur Road , Bengaluru -560099 (TIN : 29350122185 ) 


Ref: 


In the application cited above, M /s.Maini Material Movement Pvt. Ltd ., Sy.No.32 , Chandapura , Hosur Road, Bengaluru 
560099 ( TIN : 29350122185) has sought clarification as to whether the goods manufactured by them is covered under entry No . 16 to the 
Notification No. FD 82CSL 10 (111) Bengaluru Dated 31.03.2010 under the description Motor Vehicles run on batteries . 


2 . Section 59 (4 ) of the Karnataka Value Added Tax Act, 2003(herein afterwards called Act ) empowers the Commissioner of 
Commercial Taxes to clarify the rate of tax payable under the Act, if he considers it necessary or expedient so to do , for the purpose of 
maintain uniformity in the work of assessments and collection revenue. It is examined and found that, the clarification requested by the 
petitioner is within the scope of the aforesaid provision and it is necessary that, the clarification be issued for the purpose ofmaintaining 
uniformity in the work of assessments and collection of revenue . 


3. The petitioner has relied on the dictionary meaning of the word Motor Vehicle and contends that as Motor Vehicle is not defined 
under the provisions of the KVAT Act, 2003 and therefore one has to fall back on the dictionary meaning. The petitioner has further 
contended that, the essential features under the VAT law is tax on sale or purchase of goods and one cannot rely on the definition of 
motor vehicle as defined under Motor Vehicles Act , 1988. He has relied on the judgement of the Division Bench of the Hon ble High 
Court of Karnataka in the case of State of Karnataka Vs. R . Venkatareddy (2015 )81KLJ224 (HC )(DB ) and also the judgment ofthe 
Hon ble Supreme Court of India in the case of Bose Abraham Vs. State of Kerala and another (2001) 121 STC 614 . He has submitted 
thatmerely because a motor vehicle is put to a specific use such as being confined to enclosed premises, it will not render the same to 
be a different kind of vehicle . He pleads that the goods the goods manufactured by them is covered under entry No. 16 to the 
Notification No. FD 82CSL 10 (III) Bengaluru Dated 31.03.2010 under the description Motor Vehicles run on batteries. 
4 . The petitioner has also produced the Photographs of the goods , Purchase orders and the tax invoices . He has sold these goods to 
Hampi World Heritage Area Management Authority , Karnataka Legislative Council , Kanyakumari Town Panchayat and others as per 
the work orders and the Tax Invoices . Work orders are for purchase of BATTERY OPERATED VEHICLES . He has also relied on the 
Central Excise Tariff Heading for these Goods wherein it is seen from the Invoice No 222 dated 19 .3 .2012 which is an invoice raised to 
Secretary, Legislative Council Vidhana Soudha, Bengaluru wherein these goods are classified under 87031010 which is an entry 
relating to Motor Cars and other Motor Vehicles Electrically operated . Thus , it is clear that the goods in question are electrically 
operated Vehicles thatmeans to say Battery Operated Vehicles . 
5 . The matter is examined and the correction position of law is analyzed as under: 

Motor Vehicle is not defined under the provisions of the Karnataka Value Added Tax Act, 2003 and the meaning of Motor 
Vehicle defined in Wikipedia and dictionaries are as follow : 
A Motor Vehicle or road vehicle is a self-propelled wheeled vehicle that does not operate on rails , such as trains or trolleys . The vehicle 
propulsion is provided by an engine ormotor usually by an internal combustion engine , or an electric motor, or some combination of the 
tow , such as hybrid electric vehicles and plug -in hybrids . 


(www .Wikepedia.com ). 


A self-propelled wheeled conveyance, such as a car or truck that does not run on rails . (The free dictionary) 
A vehicle ( such as a car, truck , or motorcycle) that is powered by a motor. (Webster Dictionary ) 


Analysis of the above definitions reveal that Motor Vehicle must be self -propelled wheeled conveyance , which does not run 
on rails . The goods dealt by the petitioner falls under these definitions and hence are to be considered as motor vehicles . In the case of 
Teejan Beverages Limited vs . State of Kerala and Others (2003 ) 131STC538 (Ker .) it is held that 

It is well accepted principle that resort to the dictionary meaning of an expression used in the taxing statute 

can be made only when there is no definition of that word in the said statute. 
As the meaning of word Motor Vehicle is not defined under the provisions of the KVA TAct, 2003, the meaning of the same is to be 


೪೮೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


borrowed from the dictionary . Perusal of the Photographs, Tax Invoices , purchase orders and its classification under the Central Excise 
Tariff Act, 1985 Act, reveals that the goods dealt in by the petitioner are Battery Operated Vehicles . Thus, it is clear that, the goods by 
the petitioner are electrically operated vehicles thatmeans to say Battery Operated Vehicles . 


6 . Judicial pronouncements relied on by the petitioner also reveal that, the product defined in one statute should not be the basis to 
interpret taxability or otherwise in other Statutes . The Division Bench of the Hon ble High Court of State of Karnataka Vs. R . 
Venkatareddy (2015 )81KLJ224 (HC )(DB) has held that if the Vehicle is not registered under the Motor Vehicles Act that would not take 
it away from the purview of the section 4 - B . The Hon ble Supreme Court of India in the case of Bose Abraham vs , State ofKerala and 
another (2001) 121STC 614 it is held that the excavators and road rollers are motor vehicles for the purpose of the Motor Vehicles Act 
and they are registered under that Act. Merely because a motor vehicle is put to a specific use such as being confined to an enclosed 
premises , will not render the same to be a different kind of vehicle. These two judgments clearly shows that reference to Motor Vehicle 
as defined under Motor Vehicles Act, 1988 is to be taken note only with reference to the taxability of a commodity in the Statute it is 
referred to and not otherwise . As the Motor Vehicle is not defined under the provisions of the KVAT Act, 2003 and its taxability is to be 
determined without reference to the meaning of Motor Vehicle as defined under KTEG Act,1979 or any other Statute where there is a 
reference to Motor Vehicles Act, 1988 . 


7 . As the goods dealt by the petitioner falls within the scope of entry No . 16 to the Notification No . FD 82CSL 10 ( 111) Bengaluru Dated 
31.03 .2010 , the rate of tax in respect of these goods dealt in by the petitioner is to be clarified as 5 % from 1.4. 2010 to 31.7 .2012 and at 
5.5 % W . e. f. 1 .8. 2012 and onwards. 
8 . Hence, the following clarification is issued . 


CLARIFICATION NO. CLR/ CR/165/14 - 15 , DATED 06 .10. 2015 


It is clarified that, the goods dealt by the petitioner are "Motor vehicles run on batteries " falls within the scope of entry NO . 16 
to the Notification No. FD 82CSL 10 (III) Bengaluru Dated 31.03. 2010 and the rate of tax in respect of these goods are at 5 % from 
1.4 . 2010 to 31. 7 .2012 and at 5 . 5 % W . e . f. 1. 8. 2012 and onwards. 
PR. 1006 

RITVIK PANDEY 
SC. 25 

Commissioner of Commercial Taxes 

(Karnataka), Bengaluru . 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ, ಮೊದಲನೆ ಮಹಡಿ, ಶಿವಮೊಗ್ಗ. 

ಸಂಖ್ಯೆ : ಡಿಆರ್‌ಎಸ್ /ಎಲ್‌ಕ್ಯೂಡಿ/ ಡಿಎಲ್‌ಎಸ್/ ಸಿಆರ್ - /2014 - 15 ದಿನಾಂಕ: 31 - 03 - 2015 . 
ವಿಷಯ : ನಿಷ್ಕ್ರಿಯಗೊಂಡ ಏತ ನೀರಾವರಿ ಸಹಕಾರ ಸಂಘ ನಿ., ಕಛವಿ, ಸೊರಬ ತಾಲ್ಲೂಕು, ಈ ಸಹಕಾರ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ರವರ ಪತ್ರ ಸಂ . ಎಆರ್‌25/ 

ಎಲ್‌ಡಿ /ಸಿಆರ್ - /14 - 15 ದಿನಾಂಕ: 29 - 11 - 2014 . 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸ್ ಸಂ . ಡಿಆರ್‌ಎಸ್/ಎಲ್‌ಕ್ಯೂಡಿ/ ಡಿಎಲ್‌ಎಸ್ /ಸಿಆರ್- /2014 -15 

ದಿನಾಂಕ: 10 - 1 - 2015. . 
3, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಇವರ ಪತ್ರ ( ಸಂ . ಸನಿ25 / ಸಮಾಪನೆ/ಸಿಆರ್ - 02 

ದಿನಾಂಕ: 10 - 3 - 2015 . 


ಪ್ರಸ್ತಾವನೆ : 


ನಿಷ್ಕ್ರಿಯಗೊಂಡ ಏತ ನೀರಾವರಿ ಸಹಕಾರ ಸಂಘ ನಿ ., ಕಛವಿ, ಸೊರಬ ತಾಲ್ಲೂಕು ಈ ಸಂಘವು ನೋಂದಣಿ 
ಸಂ .ಆರ್‌ಎಸ್ / ಆರ್‌ಸಿಎಸ್/985/1969 - 70 ದಿನಾಂಕ: 30 - 6- 1970 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಸಂಘದ ಚಟುವಟಿಕೆಗಳನ್ನು 
ಮುಂದುವರೆಸಿಕೊಂಡು ಹೋಗಲು ಸದಸ್ಯರು ಉತ್ಸುಕರಾಗಿರುವುದಿಲ್ಲ. ಸಂಘವು ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಲೆಕ್ಕ ಪರಿಶೋಧನೆಯು 2012 -13ನೇ ಸಾಲಿನವರೆಗೆ ನಡೆದಿರುತ್ತದೆ. ಸಂಘವು ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಸಂಘವನ್ನು ಮುನ್ನಡೆಸಿಕೊಂಡು 
ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ 
ಉಪವಿಭಾಗ, ಸಾಗರ ಇವರು ಉಲ್ಲೇಖ (1) ರ ಪತ್ರದಲ್ಲಿ ಸಮಾಪನೆಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ 
ಕಾರಣಗಳಿಂದ ಈ ಸಹಕಾರ ಸಂಘವನ್ನು ಏಕೆ ಸಮಾಪನೆಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಕಾಲಾವಕಾಶ 
ನೀಡಿ ಈ ಕಛೇರಿಯ ಉಲ್ಲೇಖ(2) ರಲ್ಲಿ ಆಡಳಿತ ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟೀಸ್ ನೀಡಲಾಗಿರುತ್ತದೆ. ಸದರಿ ಕಾರಣ ಕೇಳಿ ನೋಟೀಸ್ 
ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಜಾರಿಗೊಳಿಸಿದ್ದು, ಈ ಕಛೇರಿಗೆ ಸ್ವೀಕೃತಿಯು ಲಭ್ಯವಾಗಿರುತ್ತದೆ. ಆದರೆ, ಯಾವುದೇ ಆಡಳಿತ ಮಂಡಳಿ ಸದಸ್ಯರಿಂದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

೪೮೫೯ 
ಲಿಖಿತ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಹಾಗೂ ಸಂಘವು ಕಾಯ್ದೆ ಕಲಂ 72 (2)( ಬಿ) ರನ್ವಯ ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಡೆಸದೆ 
ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ, ಆಡಳಿತ ಮಂಡಳಿಯ ಸದಸ್ಯರ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಸಂಖ್ಯೆ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್ಎಸ್ / ಸಿಆರ್ - 21 /2014 - 15, ದಿನಾಂಕ : 31 - 03 - 2015 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ72 ( 2)( ಬಿ ) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / 39/ ಸಿಎಲ್‌ಎಂ/2010 
ದಿನಾಂಕ:17 - 2 - 2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ .ಎಸ್. ಜಯಪ್ಪ, ಸಹಕಾರ ಸಂಘಗಳ ಉಪನಿಂಬಧಕರು, ಶಿವಮೊಗ್ಗ ಜಿಲ್ಲೆ. 
ಶಿವಮೊಗ್ಗ ಆದ ನಾನು ಏತ ನೀರಾವರಿ ಸಹಕಾರ ಸಂಘ ನಿ ., ಕಛವಿ , ಸೊರಬ ತಾ : ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1) ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಸೊರಬ ತಾಲ್ಲೂಕು ಇವನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು, ಹಾಗೂ 
ಕರ್ನಾಟದ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರಂತೆ 
ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ ಈ ಕಛೇರಿಯ ಅನುಮೋದನೆ ಪಡೆದು 
ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸತಕ್ಕದ್ದು, 

- ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 31 - 03 - 2015 ರಂದು ನೀಡಲಾಗಿದೆ. 
PR -1007 

ಎ.ಎಸ್.ಜಯಪ್ಪ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ , ಸಹಕಾರ ಭವನ ಶಿವಮೊಗ್ಗ. 
ವಿಷಯ : ಹವ್ಯಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಲಕಾಲಕೊಪ್ಪ, ಸೊರಬ ತಾಲ್ಲೂಕು ಈ ಸಹಕಾರ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ , ಸಾಗರ ಇವರ ಆದೇಶ 

ಕ್ರಸಂ . ಸನಿ25 /ಕಲಂ 31(1) 2 / 2014 - 15 , ದಿನಾಂಕ: 25 - 09 - 2014 , 
2. ಸಹಕಾರ ಚುನಾವಣಾ ಆಯೋಗದ ಆದೇಶದ ಕ್ರಸಂ. ಸಚು / ಬೆಂ / ಆಮಂ/ bಅನೇ /3156/2014 , 

ದಿನಾಂಕ: 2 -12 - 2014 , 
3 , ರಿಟರ್ನಿಂಗ್ ಅಧಿಕಾರಿ ಪತ್ರ ದಿನಾಂಕ:24 - 01 - 2015 . 
4. ಸಂಘದ ವಿಶೇಷಾಧಿಕಾರಿಯವರ ನಡವಳಿ ದಿನಾಂಕ: 20 - 02 - 2015 . 
5 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರ ಪತ್ರ ಕ್ರ. ಸಂ . ಎಆರ್‌25 / 

ಎಲ್‌ಕ್ಯೂಡಿ/ ಸಿಆರ್ - 2 / 2014 - 15, ದಿನಾಂಕ :20 - 02 - 2015 . 
6. ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು) , ಕೇಂದ್ರಕಛೇರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಸಿಆರ್‌ಡಿ/ 

ಕೆಎಂಇ/5 /152 /2014 - 15 , ದಿನಾಂಕ:9 - 2 - 2015 . 
7. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರ ಪತ್ರ ಸಂ . ಎಆರ್‌25 / 

ಎಲ್‌ಕೂಡಿ/ಸಿಆರ್ - 2014 - 15 , ದಿನಾಂಕ:26 - 2 - 2015 . 
ಪ್ರಸ್ತಾವನೆ: 

ಹವ್ಯಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಲಕಾಲಕೊಪ್ಪ ಸೊರಬ ತಾಲ್ಲೂಕು 
ಇದರ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ರಾಜೀನಾಮೆ ನೀಡಿರುತ್ತಾರೆ. ಸಂಘದ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ರಾಜೀನಾಮೆ 
ನೀಡಿರುವುದರಿಂದ ಕೋರಂ ಆಗಲು ಸಮಿತಿಯ ಸದಸ್ಯರ ಸಂಖ್ಯೆಯ ಅಗತ್ಯಕ್ಕಿಂತ ಕಡಿಮೆಯಾದ ಕಾರಣದಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರ ಉಪವಿಭಾಗ , ಸಾಗರ ಇವರು ಉಲ್ಲೇಖ(1) ರ ಆದೇಶದಂತೆ ಸಹಕಾರ ಸಂಘಗಳ ಕಾಯ್ದೆ ಕಲಂ 31(1) ರ ಪ್ರಕಾರ 
ವಿಶೇಷಾಧಿಕಾರಿಯನ್ನು ನೇಮಿಸಿರುತ್ತಾರೆ . ವಿಶೇಷಾಧಿಕಾರಿಯವರು ಸದರಿ ಆದೇಶದನ್ವಯ ಆಡಳಿತ ಮಂಡಳಿ ರಚನೆಗೆ ಕ್ರಮ ಕೈಗೊಂಡಿದ್ದು, ಉಲ್ಲೇಖ( 2) 
ರಂತೆ ಸಹಕಾರ ಚುನಾವಣಾ ಪ್ರಾಧಿಕಾರದಿಂದ ನೇಮಕಗೊಂಡ ರಿಟರ್ನಿಂಗ್ ಅಧಿಕಾರಿಯವರು ಚುನಾವಣೆಯನ್ನು ನಿಗಧಿಪಡಿಸಿರುತ್ತಾರೆ. ಸಂಘದ ಆಡಳಿತ 
ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಲು ನಾಮಪತ್ರಗಳು ಸ್ವೀಕೃತವಾಗದೇ ಇರುವುದರಿಂದ ಆಡಳಿತ ಮಂಡಳಿ ರಚನೆಯಾಗಿರುವುದಿಲ್ಲವೆಂದು ಉಲ್ಲೇಖ 
(3) ರ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರಿಗೆ ರಿಟರ್ನಿಂಗ್ ಅಧಿಕಾರಿ ವರದಿ ಸಲ್ಲಿಸಿರುತ್ತಾರೆ. 

ಈತನ್ಮಧ್ಯೆ, ಉಲ್ಲೇಖ(5) ರಲ್ಲಿ ಈ ಕಛೇರಿಯಿಂದ ಸದರಿ ಸಂಘದ ವಿಶೇಷಾಧಿಕಾರಿಯ ಅವಧಿಯನ್ನು 2 ತಿಂಗಳ ಕಾಲ ವಿಸ್ತರಿಸಿಕೊಡಲು ಕೋರಿದ 
ಪ್ರಸ್ತಾವನೆಗೆ ವಿಶೇಷಾಧಿಕಾರಿಯ ಅವಧಿಯನ್ನು ವಿಸ್ತರಿಸಲು ಸ್ಪಷ್ಟವಾದ ಕಾರಣಗಳು ಇಲ್ಲದಿರುವುದರಿಂದ ರಿಟಿನಿಂಗ್ ಅಧಿಕಾರಿ ನೇಮಿಸಿಕೊಂಡು ಚುನಾವಣೆ 
ನಡೆಸುವ ಬಗ್ಗೆ ಕ್ರಮವಿಡಲು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು), ಕೇಂದ್ರ ಕಚೇರಿ, ಬೆಂಗಳೂರು ಇವರು ಸೂಚಿಸಿರುತ್ತಾರೆ. ಆದಕಾರಣ , 
ಸಂಘವು ಸಹಕಾರ ಕಾಯ್ದೆಯ ನೋಂದಣಿ ಹಾಗೂ ಆಡಳಿತದ ಬಗ್ಗೆ ವಿಧಿಸಿದ ಷರತ್ತುಗಳನ್ನು ಸಂಘವು ಪಾಲಿಸದೇ ಸ್ಥಗಿತಗೊಳಿಸಿದ ಹಿನ್ನಲೆಯಲ್ಲಿ 
ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ . 


೪೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


ಸದರೀ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು, ಸಂಘದ ಸದಸ್ಯರುಗಳಿಗೆ ಸಂಘವನ್ನು ಬೈಲಾ, ನಿಯಮ ಹಾಗೂ ಕಾಯ್ದೆಯನುಸಾರ ನಡೆಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲದಿರುವುದು ದೃಡಪಟ್ಟಿರುತ್ತದೆ. ಅಲ್ಲದೇ ಸಂಘವು ಕಾಯ್ದೆ ಕಲಂ 72 ( 2) ರನ್ವಯ ಸಂಘದ ವ್ಯವಸ್ಥಾಪನೆಯಲ್ಲಿ ಕಾಯಿದೆಯಲ್ಲಿ ವಿಧಿಸಿದ 
ನಿಬಂಧನೆಗಳನ್ನು ನೆರವೇರಿಸಲು ವಿಫಲವಾಗಿರುತ್ತದೆ. 


ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ಪರಿಗಣಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 


ಸಂಖ್ಯೆ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್ಎಸ್/ ಸಿಆರ್ -22/2014- 15, ದಿನಾಂಕ : 28- 02 -2015 . 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72( 2)( ಸಿ) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / 39 / ಸಿಎಲ್ಎಂ/2010 
ಬೆಂಗಳೂರು, ದಿನಾಂಕ:17 - 2 - 2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ. ಎಸ್ . ಜಯಪ್ಪ, ಸಹಕಾರ ಸಂಘಗಳ ಉಪನಿಂಬಧಕರು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆದ ನಾನು “ಹವ್ಯಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಲಕಾಲಕೊಪ್ಪ,” ಸೊರಬ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 73(1) ರಂತೆ ಮೇಲ್ವಿಚಾರಕರು, ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಲಿ., ಸೊರಬ ವೃತ್ತ 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು . ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ, 1959 ಕಲಂ 74 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು, 1960 ರ ನಿಯಮ 33 ರಂತೆ 
ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು 
ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮಜರುಗಿಸುವುದು. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 28 - 02 - 2015 ರಂದು ನೀಡಲಾಗಿದೆ. 
PR-1008 

ಎ. ಎಸ್ .ಜಯಪ್ಪ, 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 262 ಕೆಎಂಯು 2014 , ಬೆಂಗಳೂರು, ದಿನಾಂಕ : 30 -07 - 2015. 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ನಗರದಲ್ಲಿರುವ ಶ್ರೀ ಉಚ್ಚಂಗಿ 
ಯಲ್ಲಮ್ಮ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು 
ಅವಶೇಷಗಳು ಅಧಿನಿಯಮ, 1961ರ ಕಲಂ 4(3) ರ ಅಡಿ ” (ಕರ್ನಾಟಕ ಆಕ್ಸ್ ಆಫ್ 1962) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 
ಅಭಿಪ್ರಾಯಪಟ್ಟು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಈ ಸ್ಮಾರಕಗಳನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಸಾರ್ವಜನಿಕರಿಂದ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ “ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು 
ಅವಶೇಷಗಳ ಅಧಿನಿಯಮ , 1961ರ ಕಲಂ 4 (3)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಚಿತ್ರದುರ್ಗ ಜಿಲ್ಲೆ, 
ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ನಗರದಲ್ಲಿರುವ ಶ್ರೀ ಉಚ್ಚಂಗಿ ಯಲ್ಲಮ್ಮ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಪರಿವಿಡಿ 
ಅಧಿಸೂಚನೆ ಸಂಖ್ಯೆ ಕಸಂವಾ 262 ಕೆಎಂಯು 2014 , ದಿನಾಂಕ: 30.07.2015. 


ಇರುವ 


ಮೇರೆಗಳು 


ಜಿಲ್ಲೆ | ತಾಲ್ಲೂಕು| 


ಸ್ಮಾರಕ /ಕಟ್ಟಡದ ಹೆಸರು 


ಸಂರಕ್ಷಣೆಗೆ 
ಒಳಪಡುವ ನಿವೇಶನ 


ವಿಸ್ತೀರ್ಣ 


ಒಡೆತನ 


ಷರಾ 


( ಚಕ್ಕುಬಂದಿ) 


- 2 


_ 8 


ಚಿತ್ರದುರ್ಗ | ಚಿತ್ರದುರ್ಗ 


ಖಾತೆ 


400X200 | ಪೂರ್ವಕ್ಕೆ 


ಮುಜರಾಯಿ 


ಪುರಾತನ 


ಚಿತ್ರದುರ್ಗ | ಶ್ರೀ ಉಚ್ಚಂಗಿ ಯಲ್ಲಮ್ಮ 
ನಗರ ದೇವಾಲಯ 


ನಂ .1228 /908 /886 


ಕೋಟೆ ರಸ್ತೆ 
ದೊಡ್ಡಪೇಟೆ 
ಪ್ರಮುಖ 


ದೇವಾಲಯವಾಗಿದೆ. 


ಅಳತೆ:154²109 


ಬೀದಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


೪೮೬೧ 


ಇರುವ 


ಮೇರೆಗಳು 


ತಾಲ್ಲೂಕು 


| ಸ್ಮಾರಕ/ಕಟ್ಟಡದ ಹೆಸರು 


ಸಂರಕ್ಷಣೆಗೆ 
ಒಳಪಡುವ ನಿವೇಶನ 


ವಿಸ್ತೀರ್ಣ 


ಒಡೆತನ 


ಷರಾ 


( ಚಕ್ಕುಬಂದಿ) 


ಪಶ್ಚಿಮಕ್ಕೆ | ಗಲ್ಲಿ ರಸ್ತೆ 

ಅರ್ಚಕರ ಹಾಗೂ 
ಇತರರ ವಾಸದ 

ಮನೆಗಳು 
ಉತ್ತರಕ್ಕೆ | ಗಲ್ಲಿ ರಸ್ತೆ(ಓಣಿ) 
| ದಕ್ಷಿಣಕ್ಕೆ | ಗಲ್ಲಿ ರಸ್ತೆ( ಓಣಿ) | 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


PR. 988 


ಅಪರ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆ. ಎಂ . ಎಫ್ .ಸಿ. ನ್ಯಾಯಾಲಯ , ಕೆ. ಜಿ. ಎಫ್ . 01 - 10 - 2014 , 
ಬೇತಮಂಗಲ ಪೊಲೀಸ್ ಠಾಣಾ ಉಪ ನಿರೀಕ್ಷಕರು ದಿನಾಂಕ: 01 - 10 - 2014 ರಂದು ಪ್ರತ್ಯೇಕ ಮನವಿಗಳನ್ನು ಸಲ್ಲಿಸಿ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ 
ತಾವು ವಶಪಡಿಸಿಕೊಂಡ ವಾಹನಗಳ ವಾರಸುದಾರರನ್ನು ಪತ್ತೆಮಾಡುವ ಸಲುವಾಗಿ ತಾವು ನಡೆಸಿದ ಪತ್ತೆ ಕಾರ್ಯದಿಂದ ವಾಹನಗಳ ವಾರಸುದಾರರು 
ಪತ್ತೆಯಾಗಿರುವುದಿಲ್ಲ ಆದ ಕಾರಣ ವಾರಸುದಾರರಿಲ್ಲದ ವಾಹನಗಳನ್ನು ಬಹಿರಂಗ ಹರಾಜು ಮಾಡಿ ವಿಲೇವಾರಿ ಮಾಡಲು ಅನುಮತಿ ಕೋರಿದ್ದಾರೆ. 

ತನಿಖಾಧಿಕಾರಿಯ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದೇನೆ. ತನಿಖಾಧಿಕಾರಿಯು ವರದಿ ಮಾಡಿರುವ ವಾಹನಗಳ ವಾರಸುದಾರರು 
ಪತ್ತೆಯಾಗದಿರುವ ಕಾರಣ ಸದರಿ ವಾಹನಗಳನ್ನು ಠಾಣಾ ಆವರಣದಲ್ಲಿ ನಿಲ್ಲಿಸಲಾಗಿದ್ದು ಸದರಿ ವಾಹನಗಳು ವಾತಾವರಣದ ಪರಿಣಾಮವಾಗಿ ಹಾಗೂ ಸೂಕ್ತ 
ನಿರ್ವಹಣೆ ಇಲ್ಲದಿರುವ ಕಾರಣ ತಮ್ಮ ಉಪಯುಕ್ತತೆ ಹಾಗೂ ಮೌಲ್ಯವನ್ನು ಕಳೆದುಕೊಳ್ಳುತ್ತಿವೆ ಆದ ಕಾರಣ ಸದರಿ ವಾಹನಗಳನ್ನು ಬಹಿರಂಗ ಹರಾಜಿನಲ್ಲಿ 
ಮಾರಾಟ ಮಾಡಿ ಹರಾಜು ಮೊತ್ತವನ್ನು ಸರ್ಕಾರದ ಖಾತೆಗೆ ಜಮಾ ಮಾಡುವಂತೆ ಆದೇಶಿಸುವುದು ನ್ಯಾಯೋಚಿತವಾಗುತ್ತದೆ . ಅದರಂತೆ ಕೆಳಕಂಡ: 

ಆದೇಶ 
ಬೇತಮಂಗಲ ಪೊಲೀಸ್ ಠಾಣಾ ಉಪ ನಿರೀಕ್ಷಕರು ದಿನಾಂಕ : 01 -10 - 2014 ರಂದು ಸಲ್ಲಿಸಿದ ಪ್ರತ್ಯೇಕ ಮನವಿಗಳಲ್ಲಿ ನಮೂದಿಸಲಾದ 
ಕೆಳಕಂಡ ವಾಹನಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಿ ಹರಾಜು ಮೊತ್ತವನ್ನು ಸರ್ಕಾರದ ಖಾತೆಗೆ ಜಮಾ ಮಾಡಲು 
ಆದೇಶಿಸಲಾಗಿದೆ . 


ಕ್ರಸಂ. 


ಸಿ ಮೀಸ್‌ ಸಂಖ್ಯೆ 
324 /2013 


ಪಿ . ಎಫ್ ನಂ . 
72 /2013 


ವಾಹನದ ನಂ . 
ಕೆಎ 08 ಇ 8508 
ಕೆಎ - 03 ಇಬಿ 2559 
ಎಪಿ - 09 ವಿ - 1815 
ಸಿಟಿಕೆ 138 
ಸಿಕೆಐ - 9707 


2 


| 


325 / 2013 
326 /2013 
327 /2013 


72(1) / 2013 
72 ( 2) /2013 
72( 3)/2013 


- 4 


| 


| 


328/2013 


72 ( 4) / 2013 


329 /2013 
330/2013 
331/2013 
332 /2013 
336 / 2013 


73/ 2013 
74 /2013 
75 /2013 
76 /2013 
79 / 2013 


ವಾಹನದ ವಿಧ 
ಟಿವಿಎಸ್ ಎಕ್ಸ್ ಎಲ್ 
ಟಿವಿಎಸ್ ಸೂಪರ್ ಎಕ್ಸ್ ಎಲ್ 
ಪ್ಯಾಸೆಂಜರ್ ಆಟೋ 
ಟಿವಿಎಸ್ ಚಾಂಪ್ 
ಬಜಾಜ್ 
ಹಿರೋ ಹೋಂಡಾ 
ಕೆ ಬಜಾಜ್ 
ಬಜಾಜ್ ಪಲ್ಸರ್ 
ಟಿವಿಎಸ್ ಎಕ್ಸ್ಎಲ್- 50 
ಟಿವಿಎಸ್ ಚಾಂಪ್ 
ಟಿವಿಎಸ್ ಎಕ್ಸ್ಎಲ್ 
ಟಿವಿಎಸ್ ಎಕ್ಸ್ಎಲ್ 
ಸುಜುಕಿ ಸಮರಾಜ್ 
ಟಿವಿಎಸ್ ಎಕ್ಸ್ಎಲ್ 
ಟಿವಿಎಸ್ ಸ್ವಾರ್‌ ಸಿಟಿ 
ಬಜಾಜ್ ಚೇತಕ್ 
ಟಿವಿಎಸ್ ಎಕ್ಸ್ಎಲ್ 
ಟಿವಿಎಸ್ ಹೆವಿಡ್ಯೂಟಿ 
ಸಿಟಿ100 
ಸುಜಿಕಿ ಸಮುರಾಯ್ 
ಮ್ಯಾಕ್ಸ್ 100 


ಟಿಎನ್23 ಡಬ್ಬ4887 
ಎಪಿ26 ಎಎಚ್ 5785 
ಕೆಎ - 05 ಇಬಿ - 1738 
ಕೆಎ - 03 ವಿ - 6893 
ಕೆಎ - 03 - ಎಲ್3386 
ಕೆಎ - 04 ಒ10 - 6678 
ಕೆಎ - 03 ಡಬ್ಲೂ - 7979 
ಕೆಎ - 08 ಇ - 3641 
ಕೆಎ - 53 ಇ - 9086 
ಕೆಎ - 05 ಜೆ - 8757 
ಕೆಎ - 08 ಇ - 5057 
ಕೆಎ - 03 ಇಬಿ - 0810 
ಕೆಎ - 08 ಜೆ - 5544 
ಎಪಿ - 03 ಸಿ - 7123 


81/2013 


83 /2013 


337/2013 
338 /2013 
339 /2013 
340 /2013 
342 /2013 


84 /2013 
88 /2013 
89 /2013 


೪೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


ಕ್ರ. ಸಂ . 


ಪಿ . ಎಫ್ ನಂ 


ಸಿ ಮೀಸ್‌ ಸಂಖ್ಯೆ 

344 /2013 


ವಾಹನದ ನಂ . 
ಕೆಎ - 08 ಇ - 1241 


16 


90 / 2013 


ವಾಹನದ ವಿಧ 
ಟಿವಿಎಸ್ ಎಕ್ಸ್ಎಲ್ 
ಗೂಡ್ಸ್ ಆಟೋ 
ಟಿವಿಎಸ್ ಎಕ್ಸ್ಎಲ್ 
ಸಿಡಿ100 


345/ 2013 | 


91 /2013 


347/2013 


93/2013 


ಸಿಡಿ100 


ಕೆಎ - 03 ಬಿ - 1409 
ಕೆಎ - 08 ಇ - 7677 
ಎಪಿ02 ಇ - 1567 
ಕೆಎ -03 ಕ್ಯೂ - 9046 

ಟಿಎನ್ - 05 ಕೆ - 6355 
| ಟಿಎನ್ - 02 ಎಡಿ - 6545 | 
ಕೆಎ - 02 ಇಎಲ್ - 1872 


356/ 2013 


94 /2013 


95 /2013 


ಪ್ಲೆಂಡರ್ 
ಟಿವಿಎಸ್ ಚಾಂಪ್ 
ಹೋಂಡಾ ಪ್ಲಾನೆಟ್ 
ಹೀರೋ ಹೋಂಡಾ 


21 


357/2013 | 
358/2013 
359/2013 
375 /2013 


96 /2013 


22 


| 


97 / 2013 


99 . 


23 


104 /2013 


ಹೀರೋ ಹೋಂಡಾ 


ಕೆಎ - 02 ಇಎಪ್4457 


ಈ ಆದೇಶದ ಪ್ರತಿಯನ್ನು ಉಪನಿರೀಕ್ಷಕರು ಬೇತಮಂಗಲ ಪೊಲೀಸ್ ಠಾಣೆ ಇವರಿಗೆ ಮುಂದಿನ ಕ್ರಮ ಜರುಗಿಸುವ ಸಲುವಾಗಿ ಕಳುಹಿಸಲು 
ಆದೇಶಿಸಲಾಗಿದೆ. 
P . R . 1010 

ಎಸ್. ಜೆ. ಕೃಷ್ಣ, 
ಅಪರ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆ. ಎಂ .ಎಫ್. ಸಿ., 

ಕೆ. ಜಿ .ಎಫ್. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ .1, ಆಲಿ ಅಸ್ಕರ್ ರಸ್ತೆ, ಬೆಂಗಳೂರು- 560052 . 
ವಿಷಯ : ಸ್ಥಗಿತಗೊಂಡ ಸಮೃದ್ಧ ರೈತರ ಆಗೋ ಪ್ರೊಸೆಸಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಸುಳ್ಯ ತಾಲ್ಲೂಕು, 

ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರ ಪತ್ರ 

ಸಂಖ್ಯೆ : ಜೆಆರ್‌ಎಂ/ ಎಸ್ -10 /ಸಮಾಪನೆ /ಸಿಆರ್ - 4 /2014 - 15 , ದಿನಾಂಕ : 29. 04.2014 ಹಾಗೂ 04.09 .2015 . 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸಮೃದ್ದ ರೈತರ ಆಗೋ ಪ್ರೊಸೆಸಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಸುಳ್ಯ ತಾಲ್ಲೂಕು, ಈ ಸಂಘವು ನೋಂದಣಿ 
ಸಂಖ್ಯೆ : 38043 ರಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಪುತ್ತೂರು, ಇವರ ಆದೇಶ ಸಂಖ್ಯೆ: ಎಆರ್‌ 
37 /ಆರ್‌ಎಸ್‌ಆರ್/89 / ಆರ್‌ಜಿಎನ್/2009 -10 , ದಿನಾಂಕ: 15 .02 .2010 ರಲ್ಲಿ ನೋಂದಣಿಯಾಗಿದ್ದು , ಸಂಘದ ಕಾರ್ಯ ವ್ಯಾಪ್ತಿಯು ಜಿಲ್ಲಾ 

ದೆ. (ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ) ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು, ಇವರು 
ಆದೇಶದ ಸಂಖ್ಯೆ: ಜಿಆರ್‌ಎಂ / ಎಸ್ - 7/ ಡಿಎಂಸಿ / ಎಎಂಡಿ - 27 /2010 - 11, ದಿ: 26.06 .2010 ರಂದು ಸಂಘದ ಬೈಲಾ ತಿದ್ದುಪಡಿಗೊಳಿಸಿ 
ಅನುಮೋದಿಸಿರುತ್ತಾರೆ. ಸಂಘವು ಬೈಲಾದಲ್ಲಿ ಅಳವಡಿಸಿಕೊಂಡಿರುವ ಯಾವುದೇ ಚಟುವಟಿಕೆಗಳನ್ನು ನಡೆಸದೆ ಅಥವಾ ಪ್ರಯತ್ನ ಪಡದೆ ಹಲವು 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಅಲ್ಲದೇ 2013 - 14ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಿರುವುದಿಲ್ಲ ಹಾಗೂ ಲೆಕ್ಕಪರಿಶೋಧನೆ 
ಮಾಡಿಸಿರುವುದಿಲ್ಲ. ಬೈಲಾದಲ್ಲಿ ವಿವರಿಸಿರುವ ಉದ್ದೇಶಗಳನ್ನು ಕಾರ್ಯಗತಗೊಳಿಸದೇ ಸ್ಥಗಿತಗೊಂಡಿದ್ದು , ಸಂಘವು ಯಥಾ ಸ್ಥಿತಿಯಲ್ಲಿ 
ಮುಂದುವರಿಯುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲವೆಂದು ಸಹಕಾರ ಸಂಘಗಳ ಕಾಯ್ದೆ, 1959 ಕಲಂ 72ರ ಮೇರೆಗೆ ಸಮಾಪನೆಗೊಳಿಸಿ, 
ಸಮಾಪಕರನ್ನಾಗಿ ಶ್ರೀ ನಾಗೇಂದ್ರ, ಪ್ರಥಮ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಪುತ್ತೂರು ಉಪ- ವಿಭಾಗ, 
ಪುತ್ತೂರು, ಇವರನ್ನು ನೇಮಿಸುವಂತೆ ಉಲ್ಲೇಖಿತ ಪತ್ರಗಳಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು, ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸ್ಥಗಿತಗೊಂಡಿರುವ ಸಂಘದಿಂದ, 
ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲವೆಂದು ಮನಗೊಂಡು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಸಂಖ್ಯೆ: ಸಸಂನಿ/ ಸಮಾಪನೆ/ 43/( ಬ & ಮಾ )/ 2014 - 15 , ದಿನಾಂಕ: 31 -10 - 2015 . 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 72 ( 2) ( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / 39 /ಸಿಎಲ್‌ಎಂ/2010 , 
ದಿನಾಂಕ : 04.07.2011 ರಲ್ಲಿ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ ಲಿಜಿ ಫಿಲಿಪ್ , ಸಹಕಾರ ಸಂಘಗಳ ಅಪರ ನಿಬಂಧಕರು, ( ಬಳಕೆ ಮತ್ತು 
ಮಾರಾಟ), ಸಹಕಾರ ಸಂಘಗಳ ನಿಬಂಧಕರು ಕಛೇರಿ, ಬೆಂಗಳೂರು, ಆದ ನಾನು ಸ್ಥಗಿತಗೊಂಡಿರುವ ಸಮೃದ್ದ ರೈತರ ಆಗೋ ಪ್ರೊಸೆಸಿಂಗ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ಸುಳ್ಯ ತಾಲ್ಲೂಕು, ಈ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 73(1) ರ ರೀತ್ಯ 
ಸಮಾಪಕರನ್ನಾಗಿ ಶ್ರೀ ನಾಗೇಂದ್ರ ಪ್ರಥಮ ದರ್ಜೆ ಸಹಾಯಕರು , ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಪುತ್ತೂರು ಉಪ- ವಿಭಾಗ, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 

೪೮೬೩ 
ಪುತ್ತೂರು, ಇವರನ್ನು ನೇಮಿಸಿ ಆದೇಶಿಸಿರುತ್ತೇನೆ. ಸಮಾಪಕರು ಕೂಡಲೇ ಸಂಘದ ಪ್ರಭಾರ ವಹಿಸಿಕೊಂಡು ನಿಯಮಾನುಸಾರ ಆಸ್ತಿ ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ ಸಂಘದನೋಂದಣಿ ರದ್ಧತಿಗೆ ಕ್ರಮವಿಡತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ :31 - 10 - 2015 ರಂದು ನನ್ನ ಸ್ವಸಹಿ ಮತ್ತು ಹುದ್ದೆಯ ಮೊಹರಿನ ನಿಶಾನೆಯೊಂದಿಗೆ ಹೊರಡಿಸಿರುತ್ತೇನೆ. 
P . B . 1012 

ಲಿಜಿ ಫಿಲಿಪ್, 
S . C . 10 

ಸಹಕಾರ ಸಂಘಗಳ ಅಪರ ನಿಬಂಧಕರು, 

( ಬಳಕೆ ಮತ್ತು ಮಾರಾಟ) 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ, ಮೊದಲನೆ ಮಹಡಿ, ಶಿವಮೊಗ್ಗ. 

ಸಂಖ್ಯೆ : ಡಿಆರ್‌ಎಸ್/ ಎಲ್‌ಕ್ಯೂಡಿ/ ಡಿಎಲ್‌ಎಸ್/ ಸಿಆರ್ - 2014/ 15, ದಿನಾಂಕ : 31 - 03 - 2015. 
ವಿಷಯ : ನಿಷ್ಕ್ರಿಯಗೊಂಡ ಏತ ನೀರಾವರಿ ಸಹಕಾರ ಸಂಘ ನಿ., ಶಕುನವಳ್ಳಿ, ಸೊರಬ ತಾಲ್ಲೂಕು, ಈ ಸಹಕಾರ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರ ಉಪವಿಭಾಗ, ಸಾಗರ ರವರ ಪತ್ರ ಸಂ . ಎಆರ್‌25 / 

ಎಲ್‌ಕ್ಯೂಡಿ/ ಸಿಆರ್-14 /05, ದಿನಾಂಕ: 29 - 11 - 2014 . 
2 . ಈ ಕಛೇರಿಯ ಕಾರಣ ಕೇಳಿ ನೋಟೀಸ್ ಸಂ . ಡಿಆರ್‌ಎಸ್/ ಎಲ್‌ಕ್ಯೂಡಿ/ ಡಿಎಲ್‌ಎಸ್ / ಸಿಆರ್- /2014 - 15 , 

ದಿನಾಂಕ: 4 - 2 - 2015. 
3, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಇವರ ಪತ್ರ ಕ್ರ. ಸಂ .ಸನಿ25 /ಸಮಾಪನೆ/ ಸಿಆರ್- 01 

ದಿನಾಂಕ : 10 -3 - 2015 . 


ಪ್ರಸ್ತಾವನೆ: 

- ನಿಷ್ಕ್ರಿಯಗೊಂಡ ಏತ ನೀರಾವರಿ ಸಹಕಾರ ಸಂಘ ನಿ., ಶಕುನವಳ್ಳಿ, ಸೊರಬ ತಾಲ್ಲೂಕು ಈ ಸಂಘವು ನೋಂದಣಿ 
ಸಂ .ಆರ್‌ಎಸ್/ ಆರ್‌ಸಿಎಸ್/984 /1969 - 70, ದಿನಾಂಕ: 30 - 6 - 1970 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಸಂಘದ ಚಟುವಟಿಕೆಗಳನ್ನು 
ಮುಂದುವರೆಸಿಕೊಂಡು ಹೋಗಲು ಸದಸ್ಯರು ಉತ್ಸುಕರಾಗಿರುವುದಿಲ್ಲ. ಸಂಘವು ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಲೆಕ್ಕ ಪರಿಶೋಧನೆಯು 2012 -13ನೇ ಸಾಲಿನವರೆಗೆ ನಡೆದಿರುತ್ತದೆ. ಸಂಘವು ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಸಂಘವನ್ನು ಮುನ್ನಡೆಸಿಕೊಂಡು 
ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ 
ಉಪವಿಭಾಗ, ಸಾಗರ ಇವರು ಉಲ್ಲೇಖ (1) ರ ಪತ್ರದಲ್ಲಿ ಸಮಾಪನೆಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ 
ಕಾರಣಗಳಿಂದ ಈ ಸಹಕಾರ ಸಂಘವನ್ನು ಏಕೆ ಸಮಾಪನೆಗೊಳಿಸಬಾರದು ಎಂಬ ಬಗ್ಗೆ ಲಿಖಿತ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಕಾಲಾವಕಾಶ 
ನೀಡಿ ಈ ಕಛೇರಿಯ ಉಲ್ಲೇಖ( 2) ರಲ್ಲಿ ಆಡಳಿತ ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟೀಸ್ ನೀಡಲಾಗಿರುತ್ತದೆ. ಸದರಿ ಕಾರಣ ಕೇಳಿ ನೋಟೀಸ್ 
ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಜಾರಿಗೊಳಿಸಿದ್ದು, ಈ ಕಛೇರಿಗೆ ಸ್ವೀಕೃತಿಯು ಲಭ್ಯವಾಗಿರುತ್ತದೆ . ಆದರೆ, ಯಾವುದೇ ಆಡಳಿತ ಮಂಡಳಿ ಸದಸ್ಯರಿಂದ 
ಲಿಖಿತ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಹಾಗೂ ಸಂಘವು ಕಾಯ್ದೆ ಕಲಂ 72( 2)( ಬಿ) ರನ್ವಯ ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಡೆಸದೆ 
ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ, ಆಡಳಿತ ಮಂಡಳಿಯ ಸದಸ್ಯರ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಸಂಖ್ಯೆ : ಡಿಆರ್‌ಎಸ್/ಎಲ್‌ಕ್ಯೂಡಿ/ ಡಿಎಲ್ಎಸ್ /ಸಿಆರ್ -20/ 2014- 15, ದಿನಾಂಕ : 31 - 03 -2015 . 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 72 ( 2 ) ( ಬಿ) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಸಿಓ / 39 / ಸಿಎಲ್‌ಎಂ/2017, ದಿನಾಂಕ: 17 - 2 - 2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ.ಎಸ್. ಜಯಪ್ಪ, ಸಹಕಾರ ಸಂಘಗಳ 
ಉಪನಿಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಏತ ನೀರಾವರಿ ಸಹಕಾರ ಸಂಘ ನಿ., ಶಕುನವಳ್ಳಿ, ಸೊರಬ ತಾ : ಈ ಸಂಘವನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 73(1) ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸೊರಬ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು, ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ, 1959 ಕಲಂ 74 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು, 1960ರ ನಿಯಮ 33 ರಂತೆ ಸಮಾಪನಾಧಿಕಾರಿಯ 
ಕರ್ತವ್ಯ ನಿರ್ವಹಿಸುವುದಲ್ಲದೆ ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನಾಧರಿಸಿ ಈ ಕಛೇರಿಯ ಅನುಮೋದನೆ ಪಡೆದು ಸಂಘದ 
ಆಸ್ತಿ - ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 31 -3 - 2015 ರಂದು ನೀಡಲಾಗಿದೆ. 
P . R . 1013 

ಎ .ಎಸ್.ಜಯಪ್ಪ, 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


೪೮೬೪ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಕಸಂವಾ 166 ಕೆಎಂಯು 2015 , ಬೆಂಗಳೂರು, ದಿನಾಂಕ: 14 - 09 - 2015 . 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಬಳ್ಳಾರಿ ಜಿಲ್ಲೆ, ನಗರದಲ್ಲಿರುವ ಅಲ್ಲಿಪುರಂ ಜೈಲನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು 
“ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ, 1961ರ ಕಲಂ 4(3) ರ ಅಡಿ” 
( ಕರ್ನಾಟಕ ಆಕ್ಸ್ ಆಫ್ 1962) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ 
ಸ್ಮಾರಕವನ್ನಾಗಿ ಘೋಷಿಸಲು 60 ದಿನಗಳ ಅವಧಿಯೊಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. 

ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಭಾದಿತರಾದವರಿಂದ ಮೇಲ್ಕಾಣಿಸಿದ 
ಅವಧಿಯೊಳಗೆ ರಾಜ್ಯ ಸರ್ಕಾರಕ್ಕೆ ಸ್ವೀಕರಿಸಿದಲ್ಲಿ, ಸರ್ಕಾರವು ಅದನ್ನು ಪರಿಶೀಲಿಸುವುದು. ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು ಸರ್ಕಾರದ 
ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ಆಡಳಿತ ಕನ್ನಡ), ವಿಕಾಸ ಸೌಧ, ನೆಲ ಮಹಡಿ, ಕೊಠಡಿ ಸಂಖ್ಯೆ :2 , ಬೆಂಗಳೂರು 
560 001 ಇವರಿಗೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 

ಪರಿವಿಡಿ 
ಅಧಿಸೂಚನೆ ಸಂಖ್ಯೆ ಕಸಂವಾ 166 ಕೆಎಂಯು 2015, ದಿನಾಂಕ : 14 . 09 . 2015. 


ಇರುವ 


ಸ್ಮಾರಕ / 


ಜಿಲ್ಲೆ | ತಾಲ್ಲೂಕು 


ಸಂರಕ್ಷಣೆಗೆ ಒಳಪಡ 
ಬಹುದಾದ ರೆವಿನ್ನೂ 

ನಿವೇಶನ 


ವಿಸ್ತೀರ್ಣ 


ಒಡೆತನ 


ಕಟ್ಟಡದ 
ಹೆಸರು 


ಷರಾ 


5 . 


ಸ. ನಂ . 23 /l: 0. 45 . 0 | ಸರ್ಕಾರದ್ದು 


ಬಳ್ಳಾರಿ | ಬಳ್ಳಾರಿ | ಬಳ್ಳಾರಿ | ಅಲ್ಲಿಪುರಂ | ನಕಾಶೆಯನ್ನು ಲಗತ್ತಿಸಿದೆ 

ಜೈಲು 

1. ಅಲ್ಲಿಪುರಂ ಜೈಲು 


ಎಕರೆ 


23/2: 9 95 .5 ಎಕರೆ 


2. ಔಟ್ ಪೇಷೆಂಟ್ 

ಬಿಲ್ಡಿಂಗ್ ಮೆಡಿಕಲ್ 
ಕಾಲೇಜ್, ಬಳ್ಳಾರಿ 


| ಸುಮಾರು 180 ಎಕರೆ 

ಪ್ರದೇಶವುಳದಾಗಿದ್ದು , ಪುರಾತನ 
ಸ್ಮಾರಕವಾಗಿರುತ್ತದೆ. ಸದರಿ ಕಟ್ಟಡವು 
1884ರಲ್ಲಿ ಕಟ್ಟಲ್ಪಟ್ಟಿರುತ್ತದೆ 
ಹಾಗೂ ಈ ಕಟ್ಟಡವು ಕಲ್ಲು ಮತ್ತು 
ಸುಣ್ಣದ ಗಾರೆಯಿಂದ ಕಟ್ಟಲ್ಪಟ್ಟಿದೆ 
ಎಂಬುದಾಗಿ ತಿಳಿಸಿರುತ್ತಾರೆ. ಸದರಿ 
ಜೈಲಿನಲ್ಲಿ ಸುಮಾರು ಜನ 
ಸ್ವಾತಂತ್ರ್ಯ ಹೋರಾಟಗಾರರನ್ನೂ 
ಸಹ ಬಂದಿಸಿ ಇರಿಸಿರುವುದಾಗಿ 
ತಿಳಿದು ಬಂದಿರುತ್ತದೆ. 


24: 71 22.4 ಎಕರೆ 


3. ಅಲ್ಲಿಪುರಂ ಪಾತ 

ಜೈಲು 


4 . ಅಲ್ಲಿಪುರಂ ಪಾತ 


29.32 66.1 ಎಕರೆ 


5. ಅಲ್ಲಿಪುರಂ ಜೈಲು 


40. 33 66.2 ಎಕರೆ 


6. ಅಲ್ಲಿಪುರಂ ಜೈಲು ಮತ್ತು 
ಜೂನಿಯರ್ ಸರ್ಟಿಫೈಡ್ 
ಸ್ಕೂಲ್ 


41 : 23 97.4 ಎಕರೆ 
ನಾಲ್ಕು ಬ್ಲಾಕ್‌ಗಳಿದ್ದು 
ಪ್ರತಿಯೊಂದು ಭಾಗವು 
ಸುಮಾರು 200x80 
ಅಡಿ ಉದ್ದಗಲವನ್ನು 
ಹೊಂದಿರುತ್ತದೆ 
ಎಂಬುದಾಗಿ 
ತಿಳಿಸಿರುತ್ತಾರೆ. 


PR, 983 


ಜಿ. ಅನ್ನಪೂರ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಭಾಗ ೩ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೩೧, ೨೦೧೫ 

೪೮೬೫ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಕಸಂವಾ 168 ಕೆಎಂಯು 2014 , ಬೆಂಗಳೂರು, ದಿನಾಂಕ: 30 - 07 - 2015. 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಚಾಮರಾ 
ಪೂರ್ಣಯ್ಯ ಛತ್ರವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು 
ಅವಶೇಷಗಳು ಅಧಿನಿಯಮ , 1961ರ ಕಲಂ 4(3) ರ ಅಡಿ ” (ಕರ್ನಾಟಕ ಆಕ್ಸ್ ಆಫ್ 1962 ) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 
ಅಭಿಪ್ರಾಯಪಟ್ಟು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಭಾದಿತವಾದವರಿಂದ ಸ್ವೀಕೃತವಾಗಿರುವುದಿಲ್ಲ . ಆದ್ದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು 
ಅವಶೇಷಗಳ ಅಧಿನಿಯಮ , 1961ರ ಕಲಂ 4 (3) ” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಚಾಮರಾಜನಗರ ಜಿಲ್ಲೆ, 
ಯಳಂದೂರು ತಾಲ್ಲೂಕಿನ ಬಿ. ಆರ್.ಹಿಲ್ಸ್‌ನಲ್ಲಿರುವ ದಿವಾನ ಪೂರ್ಣಯ್ಯ ಛತ್ರವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಅನ್ನಪೂರ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಪರಿವಿಡಿ 
ಅಧಿಸೂಚನೆ ಸಂಖ್ಯೆ :ಕಸಂವಾ 168 ಕೆಎಂಯು 2015 , ದಿನಾಂಕ: 30 / 07 / 2015 . 


ಸ್ಮಾರಕ/ 
ಕಟ್ಟಡದ 


ತಾಲ್ಲೂಕು 


ಇರುವ ಸ್ಥಳ 


ಸಂರಕ್ಷಣೆಗೆ 
ಒಳಪಡಬಹುದಾದ 
ರೆವಿನ್ಯೂ ನಿವೇಶನ 


ವಿಸ್ತೀರ್ಣ 


ಮೇರೆಗಳು ( ಚಕ್ಕಬಂದಿ) 


ಒಡೆತನ 


ಪರಾ 


ಹೆಸರು 


2 


3 


ದಿವಾನ್ 


| ಸರ್ವೇ 


ನಂ .4 


5525 


ಮುಜರಾಯಿ 


ಚಾಮರಾಜನಗರ | ಯಳಂದೂರು | 

ಬಿ. ಆರ್‌.ಹಿಲ್ಸ್ 
( ಬಿಳಿಗಿರಿರಂಗನಬೆಟ್ಟ) 


ಅಡಿಗಳು 


ಪೂರ್ವಕ್ಕೆ ರಥದ ಬೀದಿ 
ಪಶ್ಚಿಮಕ್ಕೆ | ದೇವಸ್ಥಾನದ 

ಜಾಗ 


ಪೂರ್ಣಯ್ಯ 
ಛತ್ರ 


ಆಡಳಿತ 


ವ್ಯಾಪ್ತಿಗೆ 
ಒಳಪಟ್ಟಿದೆ. 


ಉತ್ತರಕ್ಕೆ 


ದೇವಸ್ಥಾನಕ್ಕೆ 
ಹೋಗುವ 


ಜಾಗ 


ದಕಿಣಕೆ. 


ದೇವಸ್ಥಾನದ 

ಜಾಗ 


ಈ ಛತ್ರವು 
ಪುರಾತನವಾಗಿದ್ದು, 
ಸುಮಾರು 
ವರ್ಷಗಳ ಹಿಂದೆ 
ಈ ಛತ್ರದಲ್ಲಿ 
ಮದುವೆಗಳು 
ನಡೆಯುತ್ತಿದ್ದವು 
ಹಾಗೂ ಜಾತ್ರೆ 
ಸಮಯದಲ್ಲಿ 
ಯಾತ್ರಿಕರು 
ತಂಗುತ್ತಿದ್ದರು. ಈ 
ಛತ್ರದ 
ಸಂರಕ್ಷಣೆಯನ್ನು 
ಇಲಾಖೆಯ 
ಅನುದಾನದಡಿ 
ಲೋಕೋಪಯೋಗಿ 
ಇಲಾಖೆಯ 
ವತಿಯಿಂದ 
ಕೈಗೊಂಡಿರುತ್ತಾರೆ 


PR, 984 


ಜಿ. ಅನ್ನಪೂರ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


೪೮೬೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

* ಅಧಿಸೂಚನೆ 
ಸಂಖ್ಯೆ:ಕಸಂವಾ 08 ಕೆಎಂಯು 2015 , ಬೆಂಗಳೂರು, ದಿನಾಂಕ: 30 - 07 - 2015. 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಕಲಬುರಗಿ ಜಿಲ್ಲೆಯ , ಆಳಂದ ತಾಲ್ಲೂಕು, ಚಿಂಚನೂರು ಗ್ರಾಮದಲ್ಲಿರುವ ಶ್ರೀ ಮಹೇಶ್ವರ 
ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು 
ಅವಶೇಷಗಳು ಅಧಿನಿಯಮ, 1961ರ ಕಲಂ 4(3) ರ ಅಡಿ ” (ಕರ್ನಾಟಕ ಆಕ್ಸ್ ಆಫ್ 1962) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 
ಅಭಿಪ್ರಾಯಪಟ್ಟು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಸಾರ್ವಜನಿಕರಿಂದ ಸ್ವೀಕೃತವಾಗಿರುವುದಿಲ್ಲ . ಆದ್ದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು 
ಅವಶೇಷಗಳ ಅಧಿನಿಯಮ , 1961ರ ಕಲಂ 4 ( 3) ” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಕಲಬುರಗಿ ಜಿಲ್ಲೆಯ , 
ಆಳಂದ ತಾಲ್ಲೂಕು, ಚಿಂಚನೂರು ಗ್ರಾಮದಲ್ಲಿರುವ ಶ್ರೀ ಮಹೇಶ್ವರ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 

ಪರಿವಿಡಿ 
ಅಧಿಸೂಚನೆ ಸಂಖ್ಯೆ ಕಸಂವಾ 08 ಕೆಎಂಯು 2015 , ದಿನಾಂಕ: 30.07.2015. 


ಸಂರಕ್ಷಣೆಗೆ 
ಜಿಲ್ಲೆ | ತಾಲ್ಲೂಕು | ಇರುವ ಸ್ಥಳ | 

ಸ್ಮಾರಕ/ಕಟ್ಟಡದ 

| ಒಳಪಡಬಹುದಾದ | ವಿಸ್ತೀರ್ಣ 

ರೆವಿನ್ಯೂ ನಿವೇಶನ 


ಮೇರೆಗಳು 
( ಚಕ್ಕುಬಂದಿ) 


ಒಡೆತನ 


ಷರಾ 


ಹೆಸರು 


5 . 


6 


| 


_ 8 


1 | 2 | 3 
ಕಲಬುರಗಿ | ಆಳಂದ | ಚಿಂಚನಸೂರು | ಶ್ರೀ ಮಹೇಶ್ವರ 


0 - 20 
ಗುಂಟೆ 


ಪೂರ್ವಕ್ಕೆ 


ನಕ್ಷೆಯನ್ನು 
ಲಗತ್ತಿಸಿದೆ 


ಸರ್ಕಾರಿ 
ಒಡೆತನದಲ್ಲಿರುತ್ತದೆ 


ಗ್ರಾಮ 


ಸದರಿ ದೇವಾಲಯವು 
ಪ್ರಾಚೀನವಾಗಿದ್ದು, ಶಿಲ್ಪಕಲೆ ಮತ್ತು 
ಕೆತ್ತನೆಯಿಂದ ಕೂಡಿದ 
ದೇವಸ್ಥಾನವಾಗಿರುತ್ತದೆ. 


ಪಶ್ಚಿಮಕ್ಕೆ 


ಉತ್ತರಕ್ಕೆ 


ದಕ್ಷಿಣಕ್ಕೆ | - 


PR. 985 


ಜಿ. ಅನ್ನಪೂರ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕಸಂವಾ 05 ಕೆಎಂಯು 2015 , ಬೆಂಗಳೂರು, ದಿನಾಂಕ: 30 - 07 - 2015 . 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಹಾಸನ ಜಿಲ್ಲೆಯ , ಬೇಲೂರು ತಾಲ್ಲೂಕು, ಹಳೇಬೀಡು ಹೋಬಳಿ , ಚಟಚಟನಹಳ್ಳಿ ಗ್ರಾಮದ 
ಶ್ರೀ ಚಟಚಟೇಶ್ವರ ದೇವಾಲಯ , ಹಳೇಬೀಡು ಶ್ರೀ ರಂಗನಾಥಸ್ವಾಮಿ ದೇವಾಲಯ ಮತ್ತು ಹಳೇಬೀಡು ಗ್ರಾಮದ ಶ್ರೀ ಗುಡಲೇಶ್ವರ ಮತ್ತು ಶ್ರೀ ವೀರಭದ್ರೇಶ್ವರ 
ದೇವಾಲಯಗಳನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು 
ಅವಶೇಷಗಳು ಅಧಿನಿಯಮ, 1961ರ ಕಲಂ 4(3)ರ ಅಡಿ ” (ಕರ್ನಾಟಕ ಆಕ್ಸ್ ಆಫ್ 1962 ) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 
ಅಭಿಪ್ರಾಯಪಟ್ಟು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಈ ಸ್ಮಾರಕಗಳನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಭಾದಿತವಾದವರಿಂದ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು 
ಅವಶೇಷಗಳ ಅಧಿನಿಯಮ , 1961ರ ಕಲಂ 4 (3) ” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಹಾಸನ ಜಿಲ್ಲೆಯ , 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

೪೮೬೭ 
ಬೇಲೂರು ತಾಲ್ಲೂಕು, ಹಳೇಬೀಡು ಹೋಬಳಿ, ಚಟಚಟನಹಳ್ಳಿ ಗ್ರಾಮದ ಶ್ರೀ ಚಟಚಟೇಶ್ವರ ದೇವಾಲಯ, ಹಳೇಬೀಡು ಶ್ರೀ ರಂಗನಾಥಸ್ವಾಮಿ 
ದೇವಾಲಯ ಮತ್ತು ಹಳೇಬೀಡು ಗ್ರಾಮದ ಶ್ರೀ ಗುಡಲೇಶ್ವರ ಮತ್ತು ಶ್ರೀ ವೀರಭದ್ರೇಶ್ವರ ದೇವಾಲಯಗಳನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ಆಡಳಿತ ಕನ್ನಡ) 


ಪರಿವಿಡಿ 
ಅಧಿಸೂಚನೆ ಸಂಖ್ಯೆ ಕಸಂವಾ 05 ಕೆಎಂಯು 2015 , ದಿನಾಂಕ: 30 . 07 . 2015 . 


ವಿಸ್ತೀಣ 


ಮೇರೆಗಳು 


ಜಿಲ್ಲೆ | ತಾಲ್ಲೂಕು | ಇರುವ ಸ್ಥಳ | 


ಸ್ಮಾರಕ /ಕಟ್ಟಡದ 

ಹೆಸರು 


ಸಂರಕ್ಷಣೆಗೆ 
ಒಳಪಡುವ 
ನಿವೇಶನ 


ಒಡೆತನ 


ಪರಾ 


( ಚಕ್ಕುಬಂದಿ) 


2 


| 


3 


| 


5 


| 


6 


1. ಹಾಸನ | ಬೇಲೂರು | 


ಸರ್ಕಾರಿ ರಸ್ತೆ 


ಮುಜರಾಯಿ 


ಸುಮಾರು 800 


ಚಟವಟಿಹ | ಶ್ರೀ ಚಟಚಟೇಶ್ವರ | 

330 ಅಡಿ | 60 + 60 | ಪೂರ್ವಕ್ಕೆ 
ದೇವಾಲಯ | ಸುತ್ತಳತೆ | ಅಡಿ 


ಪಶ್ಚಿಮಕ್ಕೆ | ಸರ್ಕಾರಿ ಶಾಲೆ 


ಉತ್ತರಕ್ಕೆ 


ಗ್ರಾಮ 


ಪಂಚಾಯ್ತಿ 
ಸರ್ಕಾರಿ ಆಸ್ಪತ್ರೆ 


ದಕ್ಷಿಣಕ್ಕೆ | 


2 . ಹಾಸನ | ಬೇಲೂರು | ಹಳೇಬೀಡು 


ವರ್ಷಗಳ ಇತಿಹಾಸವುಳ್ಳ 
ಪುರಾತನ 
ದೇವಾಲಯವಾಗಿದ್ದು, 
ದೇವಾಲಯವು 
ಹೊಯ್ಸಳರ ಕಾಲಕ್ಕೆ 
ಸೇರಿದ್ದಾಗಿರುತ್ತದೆ. 
ಶ್ರೀ ರಂಗನಾಥಸ್ವಾಮಿ 
ದೇವಾಲಯವು 
ಪುರಾತನ 
ದೇವಾಲಯವಾಗಿದ್ದು, 
ದೇವಾಲಯವು 
ಹೊಯ್ಸಳರ ಕಾಲಕ್ಕೆ 
ಸೇರಿದ್ದಾಗಿರುತ್ತದೆ. 


90 + 30 | ಪೂರ್ವಕ್ಕೆ | ಸರ್ಕಾರಿ ರಸ್ತೆ | ಮುಜರಾಯಿ 
| ಪಶ್ಚಿಮಕ್ಕೆ ಶ್ರೀ ಚಿಕ್ಕೇಗೌಡರ 

ಮನೆ 


ರಂಗನಾಥಸ್ವಾಮಿ 
ದೇವಾಲಯ 


ಅಡಿ 


ಉತ್ತರಕ್ಕೆ | ಸರ್ಕಾರಿ ರಸ್ತೆ 


ದಕ್ಷಿಣಕ್ಕೆ 


ಶ್ರೀ ಬಸಪ್ಪ 
ಶೆಟ್ಟಿಯ ಮನೆ 


60 + 30 | ಪೂರ್ವಕ್ಕೆ 


3. ಹಾಸನ | ಬೇಲೂರು | ಹಳೇಬೀಡು | ಶ್ರೀ ಗುಡಲೇಶ್ವರ 

ದೇವಾಲಯ 


ಅಡಿ 


ಗಂಗಾಧರರವರ 


ಜಮೀನು 


ಮತ್ತು 
ಶ್ರೀ ವೀರಭದ್ರೇಶ್ವರ 
ದೇವಾಲಯ 


ಮುಜರಾಯಿ | ಸದರಿ ದೇವಾಲಯಗಳು 

ಸುಮಾರು 300 
ವರ್ಷಗಳ ಇತಿಹಾಸವುಳ್ಳ 
ಪುರಾತನ 
ದೇವಾಲಯವಾಗಿರುತ್ತದೆ. 


ಪಶ್ಚಿಮಕ್ಕೆ 


ಗಂಗಾಧರರವರ 
ಜಮೀನು 


ಉತ್ತರಕ್ಕೆ 


ಬಸವಣ್ಣನವರ 


ಜಾಗ 


ದಕ್ಷಿಣಕ್ಕೆ | ನೀರಿನ ಹೊಂಡ 


ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


PR, 986 


೪೮೬೮ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ:ಕಸಂವಾ 09 ಕೆಎಂಯು 2015 , ಬೆಂಗಳೂರು, ದಿನಾಂಕ: 30 - 07 - 2015 . 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಕೋಲಾರ ಜಿಲ್ಲೆಯ , ಕೋಲಾರ ತಾಲ್ಲೂಕು, ಕಸಬಾ ಹೋಬಳಿ, ಕಲ್ಲಂಡೂರು 
ಗ್ರಾಮದಲ್ಲಿರುವ ಶ್ರೀ ಈಶ್ವರ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು “ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ 
ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ , 1961ರ ಕಲಂ 4(3)ರ ಅಡಿ ” (ಕರ್ನಾಟಕ ಆಕ್ಟ್ ಆಫ್ 1962) ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ 
ಘೋಷಿಸಲು ಅಭಿಪ್ರಾಯಪಟ್ಟು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ಈ ಸ್ಮಾರಕನ್ನು ರಾಜ್ಯ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ. 
ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು 
ಮತ್ತು ಅವಶೇಷಗಳ ಅಧಿನಿಯಮ , 1961ರ ಕಲಂ 4 ( 3) ” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಕೋಲಾರ 
ಜಿಲ್ಲೆಯ, ಕೋಲಾರ ತಾಲ್ಲೂಕು, ಕಸಬಾ ಹೋಬಳಿ, ಕಲ್ಲಂಡೂರು ಗ್ರಾಮದಲ್ಲಿರುವ ಶ್ರೀ ಈಶ್ವರ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು 
ಘೋಷಿಸಿದೆ. 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಪರಿವಿಡಿ 
ಅಧಿಸೂಚನೆ ಸಂಖ್ಯೆ ಕಸಂವಾ 09 ಕೆಎಂಯು 2015 , ದಿನಾಂಕ: 30.07. 2015 . 


ಮೇರೆಗಳು 


ಜಿಲ್ಲೆ 


| 


ತಾಲ್ಲೂಕು | ಇರುವ ಸ್ಥಳ 


ಸ್ಮಾರಕ /ಕಟ್ಟಡದ 

ಹೆಸರು 


ಸಂರಕ್ಷಣೆಗೆ ಒಳಪಡ 
ಬಹುದಾದ ರೆವಿನ್ನೂ 

ನಿವೇಶನ 


ವಿಸ್ತೀರ್ಣ 


ಒಡೆತನ 


ಷರಾ 


( ಚಕ್ಕುಬಂದಿ) 


ಕೋಲಾರ ಕೋಲಾರ 


ಉ . - ದ 


| ಉ . - ದ 


| 150 ಅಡಿ 


| ಸರ್ಕಾರ 


ಕಲ್ಲಂಡೂರು | ಶ್ರೀ ಈಶ್ವರ 
ಗ್ರಾಮ ದೇವಾಲಯ 


ಪುರಾತನ 
ದೇವಾಲಯವಾಗಿದೆ. 


150ಅಡಿ 


ಪೂ 


- ಪ 


100 ಅಡಿ 


ಪೂ . - ಪ . 


| 100 ಅಡಿ | 


PR. 987 


ಜಿ.ಅನ್ನಪೂರ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ) 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 

( ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ) 

- ಹೆಚ್ಚುವರಿ ಅಧಿಸೂಚನೆ 
ಸಂಖ್ಯೆ : ಲೋಣ112 ಇಎಪಿ 2012( ಪಿ1) ಬೆಂಗಳೂರು, ದಿನಾಂಕ : 23 - 12 -2015 . 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ಹುಬ್ಬಳ್ಳಿ ಶಹರದಲ್ಲಿ 
ಹೆಚ್‌ಡಿಬಿಆರ್‌ಟಿಎಸ್ ಯೋಜನೆಯ ಪೂರಕ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶಕ್ಕಾಗಿ ಮುಖ್ಯ ಅಭಿಯಂತರರು , ಕೆಆರ್‌ಡಿಸಿಎಲ್ , ಬೆಂಗಳೂರು 
( ರಾಜ್ಯ ಹೆದ್ದಾರಿ ಪ್ರಾಧಿಕಾರ, ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನು ಹೆಚ್‌ಡಿಬಿಆರ್‌ಟಿಎಸ್ 
ಯೋಜನೆಯ ಪೂರಕ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸದರಿ ಕ್ಷೇತ್ರವನ್ನು ಭೂಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಸರ್ಕಾರವು 
ಮನಗಂಡಿದೆ. ಆದುದರಿಂದ ಕರ್ನಾಟಕ ರಾಜ್ಯ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನಿನಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ , ಸಿಬ್ಬಂದಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


೪೮೬೯ 


ಅಥವಾ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ 
ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ರವರ 
ಅನುಮತಿಯಿಲ್ಲದೇ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ , ಕರಾರು, ಭೋಗ್ಯ, ಲೀಜ್, ಅದಲು ಬದಲು ವಗೈರೆ ಮಾಡುವಂತಿಲ್ಲ. ಸದರಿ 
ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ 
ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ರಾಯಾಪುರ 
ಧಾರವಾಡ ಮತ್ತು ಕಾರ್ಯಪಾಲಕ ಇಂಜಿನಿಯರ್ ಕೆಆರ್‌ಡಿಸಿಎಲ್, ಯೋಜನಾ ಕಛೇರಿ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿ ತಹಶೀಲ್ದಾರ್‌ರವರ ಕಛೇರಿಯಲ್ಲಿ 
ಇಡಲಾಗಿದೆ. 


ಆಕಾರ 


ಸಿ. ಟಿ. ಎಸ್ 


ಖಾತೆದಾರರ 

ಹೆಸರು 
( ಪ್ರಾಪಲ್ಟಿ ಕಾರ 

ಪ್ರಕಾರ ) 


ಪ್ರಾಪರ್ಟಿ 
ಕಾರ್ಡ ಪ್ರಕಾರ ತರಹ (ಶೇ ಬಿನ್ 
ಜಮೀನಿನ | ಶೇ / ವಸತಿ/ 
ಒಟ್ಟು 

ವಾಣಿಜ್ಯ 
ವಿಸ್ತೀರ್ಣ 


ಚಕ್ಕಬಂದಿ 
ಭೂಸ್ವಾಧೀನಕ್ಕೆ 
ಒಳಪಡುವ 

| ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 


ಶರಾ 


* 


ನಂ . 


ರೂ | ಪೈ 


: 


| 


11 


ಗ್ರಾಮ : ಎಂ . ತಿಮ್ಮಸಾಗರ ( ಹುಬ್ಬಳ್ಳಿ ಶಹರ ) 


ಜಿಲ್ಲೆ : ಧಾರವಾಡ 


122 /lಎ 


ವಾರ್ಡ್ 


1259 4 /9 
ಚ. ಯಾರ್ಡ 


7149. 21. 


ಮುನಿಶಿಪಾಲಿಟಿ 
( ತಿರಕಾರಾಯನ 


ಉಳಿದ 


ಹೋಲ್ಡರ್‌ : 
ಸರ್ಕಾರ 
( ಹುಬ್ಬಳ್ಳಿ 
ಮುನ್ಸಿಪಲ್ 
ಬರೋ , 
ಹುಬ್ಬಳ್ಳಿ) 


ಉಳಿದ 


| ರಸ್ತೆ 


ಸ್ತೆ 


ನಂ . 3 , 
( ರಿ. ಸ. ನಂ . 


ಚ. ಮೀ . (lಎ, 
31 ಗುಂ ) 


ಸದರಿ ಜಮೀನಿನಲ್ಲಿ 

ಪ್ರಸ್ತುತ ಕರ್ನಾಟಕ 
ರಾಜ್ಯ ಉಗ್ರಾಣ ನಿಗಮ , 

ಹುಬ್ಬಳ್ಳಿ ಇವರಿಗೆ 
ಸೇರಿದ ಕಟ್ಟಡಗಳು 
ಇರುತ್ತವೆ. ಆದರೆ, 
ಪ್ರಾಪಲ್ಟಿ ಕಾರ್ಡಿನಲ್ಲಿ 
ಸದರಿ ನಿಗಮದ ಹೆಸರು 

ದಾಖಲಿರುವುದಿಲ್ಲ. 


ರಸ್ತೆ | ಜಮೀನು 


( 38ಎ , 


ಜಮೀನು | ರಸ್ತೆ | ರಸ್ತೆ | 


ಕೆರೆ) 


33ಗುಂ) 


11 ) 


714921 


ಒಟ್ಟು 


ಚ. ಮೀ 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಕೆಳಗೆ 

ಘೋಷ್ಟಾರೆ 


ಅ . ನಂ . 


ಸಿಟಿಎಸ್ ನಂ . 


ಗ್ರಾಮ / ನಗರ 


ತಾಲ್ಲೂಕು 


ಜಿಲ್ಲೆ 


ಭೂಸ್ವಾಧೀನಕ್ಕೊಳಪಡುವ 
ಕ್ಷೇತ್ರ ( ಚ. ಮೀ . ಗಳಲ್ಲಿ) 


1221ಎ ವಾರ್ಡ ಎಂ .ತಿಮ್ಮಸಾಗರ 
ನಂ .3, ( ರಿ. ಸ. ನಂ . 77 ) | ( ಹುಬ್ಬಳ್ಳಿ ಶಹರ) 


ಹುಬ್ಬಳ್ಳಿ 


ಧಾರವಾಡ 


7149. 21 


ಒಟ್ಟು ಕ್ಷೇತ್ರ 


7149 .21 


ಸಂಖ್ಯೆ : ಲೋಣ: 112 : ಇಎಪಿ : 2012 ( ಪಿ1 ) 


P . R . 1109 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇಂ . ವಿಜಯ್. ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು (EAP) 
ಲೋಕೋಪಯೋಗಿ, ಬಂದರು ಹಾಗು ಒಳನಾಡು ಜಲಸಾರಿಗೆ ಇಲಾಖೆ. 


SC - 200 


೪೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 

ಭಾಗ ೩ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ : ಲೋa/ 146/ ಇಎಪಿ/ 2011 , ಬೆಂಗಳೂರು, ದಿನಾಂಕ : 04- 11 - 2015 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಕೊರಟಗೆರೆ - ಬಾವಲಿ ರಾಜ್ಯ ಹೆದ್ದಾರಿ - 33 ತುಮಕೂರು ನಿಂದ ಕೊರಟಗೆರೆ ವರೆಗೆ ( ಲಿಂಕ್ ಸಂಖ್ಯೆ: 
63 - ಇ, ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ 
ಹೆದ್ದಾರಿ ಸಂಖ್ಯೆ: 33 ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 33 ರ ರಸ್ತೆ ಅಭಿವೃದ್ಧಿಗೆ ಅವಶ್ಯವಾಗಿದೆ 
ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ ಪ್ರತಿನಿಧಿಸುವವರನ್ನು 
ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ , ಒಪ್ಪಂದದ ಕ್ರಯ, 
ಕರಾರು , ಬೋಗ್ಯ, ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚ 

ನಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ , ಬೆಂಗಳೂರು, ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಚೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್ : 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


. 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


ಆಕಾರ 


ಆಕಾರ 


ಸ, ನಂ . 


ತರಹೆ 


ಆಕಾರ ಬಂದಿನಂತೆ 
ಒಟ್ಟು ವಿಸ್ತೀರ್ಣ 

ಎ - ಗು 


ಖರಾಬು 
ಎ - ಗು 


ಉಳಿಕೆ 
ಎ - ಗು 


ಐನು 
ಎ - ಗು 


ಖರಾಬು 
ಎ - ಗು 


ಒಟ್ಟು 
ಎ - ಗು 


ಪೂರ್ವ 


ಪಹಣಿ 
ಚಕ್ಕುಬಂದಿ 

ಯಂತೆ 

ಒಟ್ಟು 
ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ 

ಎ - ಗು 
14 - 15 
ಜಿಲ್ಲೆ: ತುಮಕೂರು 


7 


| 


8 


- 13 


10 | 11 
ತಾಲ್ಲೂಕು: ತುಮಕೂರು 


ಗ್ರಾಮ : ಹಿರೇಕೊಡತಕಲ್ಲು 


ಹೋಬಳಿ: ಕೋರ 


*ಎನ್. 
ಮಂಜುನಾಥ ಬಿನ್ 
ಎಂ . ನಂಜುಂಡಯ್ಯ 


33 


ಲಾಗು 
ಸ . ನಂ . 


ಖುಷ್ಟಿ 


3 - 21 


3 - 21 | 4 - 60 | 0 - 02 


0 - 02 


| 


0 - 03 


ನಂ . 
33ರ 
ಉಳಿಕೆ 


22 


ಸ . ನಂ 


. 


* ಎನ್ . 
ಮಂಜುನಾಥ ಬಿನ್ 
ಎಂ . ನಂಜುಂಡಯ್ಯ 


ಖುಷಿ 


12 - 00 


12 - 00 


14 - 60 | 0 - 08 


0 - 08 


| 


0 - 33 


ನಂ . 
36ರ 
ಉಳಿಕೆ 


40 


ಒಟ್ಟು 


| 


| 


| 


| 


| 


| 0 -10 | 


- 


| 0 -10 | 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


೪೮೭೧ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


೫) 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


ಆಕಾರ 


ಆಕಾರ 


ಸ, ನಂ . 


ತರಹ 


ಆಕಾರ ಬಂದಿನಂತೆ 
ಒಟ್ಟು ವಿಸ್ತೀರ್ಣ 

ಎ - ಗು 


ಖರಾಬು 
ಎ - ಗು 


ಉಳಿಕೆ 
ಎ - ಗು 


ಐನು 
ಎ - ಗು 


ಖರಾಬು 
ಎ - ಗು 


ಒಟ್ಟು 
ಎ - ಗು 


ಪಹಣಿ 
ಚಕ್ಕುಬಂದಿ 

ಯಂತೆ 

ಒಟ್ಟು 
ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ | ವಿಸ್ತೀರ್ಣ 

ಎ - ಗು 
11 | 12 | 13 | 14 | 15 | 

ಜಿಲ್ಲೆ: ತುಮಕೂರು 


2 


6 


| 


7 || 


8 


ಗ್ರಾಮ : ಅಗ್ರಹಾರ 


ಹೋಬಳಿ: ಕಸಬಾ 


ತಾಲ್ಲೂಕು: ಕೊರಟಗೆರೆ 


ಥರಟಿ 


3 


రూపు 


ಥರಟಿ ಕೊಪ್ಪ 
ಗ್ರಾಮದ 


* ಅಶ್ವತ್ಥಯ್ಯ ಬಿನ್ 
ರಂಗಪ್ಪ 


3 


ಖುಷಿ 


1 - 02 


| 


- 


| 1- 02 | 1 - 37 | 0 - 06 | 


- 


ಥರಟಿ 
ಕೊಪ್ಪ 
ಗ್ರಾಮದ 
ಗಡಿ 


| 0 - 06 | 0 -13 | 


hCG 


ಗ್ರಾಮದ 


3 


ಗಡಿ 


ಗಡಿ 


ಒಟ್ಟು 


0 - 06 


0 - 06 


ಘೋಷ್ಟಾರೆ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಜಿ 


3G 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಖರಾಬು 

ಒಟ್ಟು 
ಎ - ಗುಂಟೆ ಎ - ಗುಂಟೆ 

ಎ - ಗುಂಟೆ 


ಐನು 


1 


ಹಿರೇಕೊಡತಕಲ್ಲು 


ಕೊರ 


ತುಮಕೂರು 


0 - 10 


0 - 10 


ತುಮಕೂರು 
ಕೊರಟಗೆರೆ 


ಅಗ್ರಹಾರ 


ಕಸಬಾ 


ತುಮಕೂರು 


0 - 06 


0 - 06 


ಒಟ್ಟು 


0 - 16 


0 - 16 


ಸಂಖ್ಯೆ ಲೋಇ 146 ಇಎಪಿ 2011 


PR - 1018 
Sc - 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇಂ . ವಿಜಯ್, ಭೀ . ಚಂದಾಪುರ, 

ವಿಶೇಷಾಧಿಕಾರಿ, 
ಬಾಹ್ಯ ಅನುದಾನಿತ ಯೋಜನೆಗಳು (EAP ) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ 


೪೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 

ಭಾಗ ೩ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ : ಲೋಇ/ 67 / ಇಎಪಿ/ 2012 , ಬೆಂಗಳೂರು, ದಿನಾಂಕ: 04 - 11 - 2015 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಸಿರಾ - ನಂಜನಗೂಡು ರಾಜ್ಯ ಹೆದ್ದಾರಿ - 84ರಲ್ಲಿ ಕೌಡ್ಲೆ ಯಿಂದ ಮಂಡ್ಯ ವರೆಗೆ ( ಲಿಂಕ್ ಸಂಖ್ಯೆ: 57 - ಸಿ) 
(2ನೇ ಮೈಲ್‌ಸ್ಟೋನ್) ( ಹೆಚ್ಚುವರಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ 
ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ: 84 ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ: 84 ರ ರಸ್ತೆ 
ಅಭಿವೃದ್ಧಿಗೆ ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ 
ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ , 
ಕರಾರು, ಬೋಗ್ಯ, ಲೀಜ್, ಅದಲು- ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

- ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಚೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್: 
ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ 

ಪಹಣಿ 

ಚಕ್ಕುಬಂದಿ 
ಪಹಣಿಯಂತೆ 

ವಿಸ್ತೀರ್ಣ 

ಯಂತೆ 
ಖಾತೆದಾರರ ಹೆಸರು 

ಆಕಾರ ಬಂದಿನಂತೆ ಆಕಾರ ಆಕಾರ 

ಒಟ್ಟು 
ಖರಾಬು ಉಳಿಕೆ 
ಶ್ರೀಯುತರು /ಶ್ರೀಮತಿ ಸ, ನಂ . | ತರಹ | 

ಖರಾಬು ಒಟ್ಟು 
ಒಟ್ಟು ವಿಸ್ತೀರ್ಣ 

ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ | 
ಎ - ಗು ಎ - ಗು 

ಎ - ಗು ಎ - ಗು ಎ - ಗು 
ಎ - ಗು 

ಎ - ಗು 
6 . | 7 | 8 

10 | _ 11 

11 | 12 _ 13 | 14 - 15 
ಗ್ರಾಮ : ಚಿಕ್ಕಬಾಣಸವಾಡಿ ಹೋಬಳಿ: ಕೆರೆಗೋಡು- 2 

ತಾಲ್ಲೂಕು: ಮಂಡ್ಯ 

ಜಿಲ್ಲೆ: ಮಂಡ್ಯ 


* 
) 


ಐನು 


ವಿಸ್ತೀರ್ಣ 


* ನಾಗಮ್ಮ ಕೋಂ 
ಎಂ .ಕೆ. 
ರಾಮಲಿಂಗೇಗೌಡ 


57 /2 


ತರಿ 


1 - 04 


0 - 08 


| 0 -36 | 2 -52 | 0 - 02 | 


- 


| 0 - 02 | 0 - 10 | ಉಳಿಕೆ | 


ರಸ್ತೆ 


0 - 06 


* ನಾಗಮ್ಮ ಕೋಂ 
ಎಂ .ಕೆ. 
ರಾಮಲಿಂಗೇಗೌಡ 


57 /3ಬಿ 


| ಖುಷಿ 


0 - 03 


| 0 - 11 


| 0 - 10 | 0 - 69 


0- 003 


- 


0 - 0034 ] 0 - 03 | ನಾಲಾ | 


0 - 03 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


೪೮೭೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


೫) 


ಪಹಣಿಯಂತೆ 
ಖಾತೆದಾರರ ಹೆಸರು 
ಶ್ರೀಯುತರು /ಶ್ರೀಮತಿ 


ಆಕಾರ 


ಆಕಾರ 


ಸ, ನಂ . 


ಆಕಾರ ಬಂದಿನಂತೆ 
ಒಟ್ಟು ವಿಸ್ತೀರ್ಣ 

ಎ - ಗು 


ತರಹ 


ಖರಾಬು 
ಎ - ಗು 


ಉಳಿಕೆ 
ಎ - ಗು 


ಐನು 
ಎ - ಗು 


ಖರಾಬು 
ಎ - ಗು 


ಪಹಣಿ 
ಯಂತೆ 
ಒಟ್ಟು 
ವಿಸ್ತೀರ್ಣ 
ಎ - ಗು 
15 


ಒಟ್ಟು 
ಎ - ಗು 


ಪೂರ್ವ 


ಪಶ್ಚಿಮ ಉತ್ತರ ದಕ್ಷಿಣ | 


5 . 


7 


| 


8 


9 


| 10 


| 


11 


| 


12 


| 13 


| 14 | 


* ಎಂ . ಜೆ. 
ಪಂಚಲಿಂಗೇಗೌಡ 
ಬಿನ್ ಲೇ . 
ಜವರೇಗೌಡ 


, 


- ಸ . ಸ . 
| ನಂ . | ನಂ . | 


96 


1 - 00 


1 - 00 


| 3 - 55 | 0 - 04 


| ಸ. ನಂ . | 
| 54 | 


0 - 04 | 0 - 06 


ರ 


1 - 00 


2 


ಒಟ್ಟು | 0 - 0634 


[ 0 - 0634 
ತಾಲ್ಲೂಕು: ಮಂಡ್ಯ 


ಹೋಬಳಿ: ಕೆರೆಗೋಡು- 2 


ಜಿಲ್ಲೆ: ಮಂಡ್ಯ 


- ಗ್ರಾಮ : ಕೊಮ್ಮೇರಹಳ್ಳಿ 
* ಎ . ಮಂಜುನಾಥ್ 
ಬಿನ್ ಲೇ . ಕೆ . 

1171ಜಿ2 
ಅಣ್ಣಯ್ಯ 


ಭೂ . ಪ . 


0 - 05 


0 - 05 


- 


| 0 - 0034 


10 - 0034 


ಸ. ನಂ . 
117 / ಜಿ1 


ರಸ್ತೆ 


ಸ. ನಂ . 

ಸ, ನಂ . 
117 /1ಜಿ1 | 117 /2ಎ| 


0- 05 


- 


10 - 00344 


ಒಟ್ಟು 10 - 0034 
ಘೋಷ್ಟಾರೆ 


ಕ್ರಮ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಐನು ಖರಾಬು 

ಒಟ್ಟು 
ಎ - ಗುಂಟೆ ಎ - ಗುಂಟೆ 

ಎ - ಗುಂಟೆ 


ಸಂಖ್ಯೆ 


ಮಂಡ್ಯ 


ಮಂಡ್ಯ 


0 - 0634 


0 - 063/ 4 


ಚಿಕ್ಕಬಾಣಸವಾಡಿ 
ಕೊಮ್ಮೇರಹಳ್ಳಿ 


ಕೆರಗೋಡು- 2 
ಕೆರಗೋಡು- 2 


2 


. 


ಮಂಡ್ಯ 


ಮಂಡ್ಯ 


0 - 0034 


0 - 0034 


ಒಟ್ಟು 


0 - 0742 


0 - 0742 


ಸಂಖ್ಯೆ ಲೋಇ 67 ಇಎಪಿ 2012 


PR - 1019 
Sc - 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ೦. ವಿಜಯ್, ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು (EAP) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ 


೪೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 

ಭಾಗ ೩ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 

: ಗ್ರಾಅಪ 12 ಸೇಶಿಕಾ 2015, ಬೆಂಗಳೂರು, ದಿನಾಂಕ: 20 - 10 - 2015 
ವಿಷಯ :- ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 

ದಿನಾಂಕ 30 -06 -2015 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಗ್ರಾಅಪ 176 ಜಿಪಅ 2014 , ದಿನಾಂಕ 29 -10 - 2014, 

2) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಗ್ರಾಅಪ 12 ಸೇಶಿಕಾ 2015, ದಿನಾಂಕ 07 -07- 2015 . 
ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಂಡಿರುವ ಕಾರ್ಯಪಾಲಕ ಇಂಜಿನಿಯರ್‌ಗಳ ಸೇವಾ ಜೇಷ್ಠತೆಯನ್ನು ನಿಗಧಿಪಡಿಸಿ, 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿ, ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಿಂದ ಬಾಧಿತರಾಗುವ ಅಧಿಕಾರಿಗಳು ತಮ್ಮ ಆಕ್ಷೇಪಣೆ /ಸಲಹೆ ಏನಾದರೂ ಇದ್ದಲ್ಲಿ ಉಲ್ಲೇಖ (2) ರ ಅಧಿಸೂಚನೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 15 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆ/ಸಲಹೆಗಳನ್ನು ಸಲ್ಲಿಸಲು ಸೂಚಿಸಲಾಗಿತ್ತು. 


ಉಲ್ಲೇಖ ( 2) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ 30 - 07 - 2015 ರಂದು ಪ್ರಕಟಿಸಲಾಗಿರುತ್ತದೆ. ನಿಗಧಿಪಡಿಸಿದ ಕಾಲಾವಧಿಯೊಳಗೆ ಯಾವುದೇ ಆಕ್ಷೇಪಣೆ/ಸಲಹೆಗಳು ಸ್ವೀಕೃತವಾಗಿರುವುದಿಲ್ಲ. 
ಆದ್ದರಿಂದ, ಉಲ್ಲೇಖ (2) ರಲ್ಲಿನ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅಂತಿಮವಾಗಿ ಪರಿಗಣಿಸಿ, ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ದಿನಾಂಕ 30- 06 -2015 ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ 
ಪಟ್ಟಿಯನ್ನು ಅನುಬಂಧದಲ್ಲಿ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಕಟಿಸಲಾಗಿದೆ : 

1. ವಿಲೀನಗೊಂಡಿರುವ/ ಮುಂಬಡ್ತಿ ಪಡೆದಿರುವ ಕಾರ್ಯಪಾಲಕ ಇಂಜಿನಿಯರ್‌ಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಹೊಂದಿದ್ದ ಸೇವಾ ಅಂತರ್ ಜೇಷ್ಠತೆ (Inter -Se Seniority) ಯನ್ನು ಹಾಗೂ 

ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಂಡ ದಿನಾಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. 


er - se s 


ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಳಿಸಿದ ನಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ ಮಾಡಿಕೊಳ್ಳದಿರುವ 
ಕಾರ್ಯಪಾಲಕ ಇಂಜಿನಿಯರ್‌ಗಳನ್ನು ಪ್ರಸ್ತುತ ಪಟ್ಟಿಯಲ್ಲಿ ಜೇಷ್ಠತೆ ನಿಗಧಿಪಡಿಸಲು ಪರಿಗಣಿಸಿರುವುದಿಲ್ಲ. 
ಕಾರ್ಯಪಾಲಕ ಇಂಜಿನಿಯರ್ ವೃಂದದಲ್ಲಿ ಇನ್ನು ಮುಂದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಳ್ಳುವವರ ಜೇಷ್ಠತೆಯು ಅವರ ಮಾತೃ ಇಲಾಖೆಯಲ್ಲಿನ ಅಂತರ್ 
ಜೇಷ್ಠತೆ (Inter-Se Seniority ) ಯನ್ನು ಆಧರಿಸಿ, ಕಾಪಾಡಲಾಗುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದೇಶ್ ಪೋತಲಕಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


೪೮೭೫ 


ಅನುಬಂಧ 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್‌ಗಳ ಅಂತಿಮ ಜೇಷ್ಠತಾ ಪಟ್ಟಿ 

( ದಿನಾಂಕ 30 - 06 - 2015 ರಲ್ಲಿದ್ದಂತೆ) 
ಕಾರ್ಯಪಾಲಕ 

ಕಾರ್ಯಪಾಲಕ 

ಇಂಜಿನಿಯರ್ ವೃಂದಕ್ಕೆ ಇಂಜಿನಿಯರ್ ವೃಂದಕ್ಕೆ 
ಹೆಸರು ಹುಟ್ಟಿದ ದಿನಾಂಕ 

ಪದೋನ್ನತಿ ಹೊಂದಿದ ಪದೋನ್ನತಿ ಹೊಂದಲು 
ದಿನಾಂಕ 

ಅರ್ಹತಾ ದಿನಾಂಕ 
ಭಜಂತ್ರಿ ಪರಶುರಾಮ ಅಡಿವೆಪ್ಪ 

1 - 7 - 1957 8 -10 - 2003 

19 - 4 - 2002 


ಲೋ . ಇ. ಯು 
ಪ್ರಕಟಿಸಿರುವ ಜೇಷ್ಠತಾ 


ಕ್ರಮ 
ಸಂಖ್ಯೆ 


ಷರಾ 


ಪಟ್ಟಿ 


2651 


2711 


ವಿಜಯಕುಮಾರ್ ಚವಡಣ್ಣವರ 


8 - 11 - 1966 


4 - 3 - 2003 


30 - 12 - 2002 


ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ : ಗ್ರಾಅಪ 310 
ಜಿಪಅ 2013 ದಿನಾಂಕ 7 - 10 - 2013 ರಂದು 
ಪಂ . ರಾ . ಇಂ . ಇಲಾಖೆಯಲ್ಲಿ ವಿಲೀನ 
ಗೊಳಿಸಲಾಗಿದೆ. ಆದರೆ ಇವರು ಗ್ರಾಅಪ 
ಇಲಾಖೆಯಲ್ಲಿ ಕಾರ್ಯ ವರದಿ ಮಾಡಿ 
ಕೊಳ್ಳದಿರುವುದರಿಂದ ಇವರ ಹೆಸರನ್ನು ಪಂ . ರಾಜ್ 
ಇಲಾಖೆಯ ಜೇಷ್ಠತೆಯಲ್ಲಿ ಪರಿಗಣಿಸಿರುವುದಿಲ್ಲ . 
ಆದೇಶ ಸಂಖ್ಯೆ : ಗ್ರಾಅಪ 310 ಜಿಪಅ 2013 
ದಿನಾಂಕ 7 -10 - 2013 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು 
ಗ್ರಾ . ಅ. ಪಂ . ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ 
ಮಾಡಿಕೊಂಡಿರುತ್ತಾರೆ. 
ಆದೇಶ ಸಂಖ್ಯೆ : ಗ್ರಾಅಪ 310 ಜಿಪಅ 2013 
ದಿನಾಂಕ 7 -10 - 2013 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು 
ಗ್ರಾ . ಅ. ಪಂ . ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ 
ಮಾಡಿಕೊಂಡಿರುತ್ತಾರೆ. 
ಇವರು ದಿನಾಂಕ 30 -4 - 2014 ರಂದು 
ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಿರುವುದರಿಂದ ಇವರ ಹೆಸರನ್ನು ಜೇಷ್ಠತೆಗೆ 
ಪರಿಗಣಿಸಿರುವುದಿಲ್ಲ . 


2734 


ಸಿ.ಕೆ. ಮಲ್ಲಪ್ಪ 


14 - 6 - 1964 


22 - 3 - 2003 


30 - 12 - 2002 


3074 


ಎಸ್ , ದೇವರಾಜ್ 


18 - 4 - 1954 


20 - 7 - 2007 


10 - 7 - 2007 


ಎಂ .ಎನ್. ಕೃಷ್ಣಮೂರ್ತಿ 


6 - 3 - 1964 


10 - 9 - 2000 


ಇವರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಇಲಾಖೆಯಲ್ಲಿ ವಿಲೀನಗೊಂಡ ದಿನಾಂಕವನ್ನು 
ಆಧರಿಸಿ, ಜೇಷ್ಠತೆಯನ್ನು ನಿಗಧಿಪಡಿಸಿದೆ. 


೪೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


ಭಾಗ ೩ 


ಕ್ರಮ 


ಲೋ . ಇ. ಯು 
ಪ್ರಕಟಿಸಿರುವ ಜೇಷ್ಠತಾ 

ಪಟ್ಟಿ 


ಹೆಸರು 


ಹುಟ್ಟಿದ ದಿನಾಂಕ 


ಕಾರ್ಯಪಾಲಕ 
ಇಂಜಿನಿಯರ್‌ ವೃಂದಕ್ಕೆ 
ಪದೋನ್ನತಿ ಹೊಂದಲು 
ಅರ್ಹತಾ ದಿನಾಂಕ 


ಷರಾ 


ಕಾರ್ಯಪಾಲಕ 
ಇಂಜಿನಿಯರ್ ವೃಂದಕ್ಕೆ 
ಪದೋನ್ನತಿ ಹೊಂದಿದ 

ದಿನಾಂಕ 
31 - 5 - 2014 


ಸಂಖ್ಯೆ 


3138 


ಕೆ . ಎಂ . ನಾಗರಾಜ್ 


1 - 8 - 1955 


3235 


ಆರ್‌. ವಿ . ದೇಶಪಾಂಡೆ 


30 - 8 - 1955 


31 - 5 - 2014 


3283 


ಎಸ್ . ಉಮೇಶ್ 


28 - 5 - 1954 


31 - 5 - 2014 


ಇವರು ದಿನಾಂಕ 31 - 7 - 2015 ರಂದು 
ಸೇವೆಯಿಂದ ವಯೋ 

ನಿವೃತ್ತಿ 
ಹೊಂದಿರುವುದರಿಂದ ಇವರ ಹೆಸರನ್ನು ಜೇಷ್ಠತೆಗೆ 
ಪರಿಗಣಿಸಿರುವುದಿಲ್ಲ. 
ಇವರು ದಿನಾಂಕ 31- 8 - 2015 ರಂದು 
ಸೇವೆಯಿಂದ | ವಯೋ ನಿವೃತ್ತಿ 
ಹೊಂದಿರುವುದರಿಂದ ಇವರ ಹೆಸರನ್ನು ಜೇಷ್ಠತೆಗೆ 
ಪರಿಗಣಿಸಿರುವುದಿಲ್ಲ. 
ಇವರು ದಿನಾಂಕ 31 - 5 -2014 ರಂದು 
ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಿರುವುದರಿಂದ ಇವರ ಹೆಸರನ್ನು ಜೇಷ್ಠತೆಗೆ 
ಪರಿಗಣಿಸಿರುವುದಿಲ್ಲ. 
ಆದೇಶ ಸಂಖ್ಯೆ : ಗ್ರಾಅಪ 310 ಜಿಪಅ 2013 
ದಿನಾಂಕ 7 -10 - 2013 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು 
ಗ್ರಾ . ಅ. ಪಂ . ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ 
ಮಾಡಿಕೊಂಡಿರುತ್ತಾರೆ . 
ಇವರು ದಿನಾಂಕ 31 - 5 - 2014 ರಂದು 
ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಿರುವುದರಿಂದ ಇವರ ಹೆಸರನ್ನು ಜೇಷ್ಠತೆಗೆ 
ಪರಿಗಣಿಸಿರುವುದಿಲ್ಲ . 


3435 


ಎಸ್ . ಎ . ಪಾಟೀಲ್ 


20 - 3 - 1957 


31 - 5 - 2014 


3654 


ಎಂ . ನಾಗರಾಜ್ 


20 - 5 - 1954 


31 - 5 - 2014 


5 


. 


20 - 6 - 1956 


31 - 5 - 2014 


ಸ. ಇ೦ . ಜೇ , ಕ್ರಮಾಂಕ | ಎಂ . ಜಿ . ಕುಲಕರ್ಣಿ 

616 


ಆದೇಶ ಸಂಖ್ಯೆ : ಗ್ರಾಅಪ 310 ಜಿಪಅ 2013 
ದಿನಾಂಕ 7 -10 -2013 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು 
ಗ್ರಾ . ಅ . ಪಂ . ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ 
ಮಾಡಿಕೊಂಡಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೧ , ೨೦೧೫ 


೪೮೭೭ 


ಕ್ರಮ 


ಲೋ . ಇ. ಯು 
ಪ್ರಕಟಿಸಿರುವ ಜೇಷ್ಠತಾ 


ಹೆಸರು 


ಹುಟ್ಟಿದ ದಿನಾಂಕ 


ಕಾರ್ಯಪಾಲಕ 
ಇಂಜಿನಿಯರ್ ವೃಂದಕ್ಕೆ 
ಪದೋನ್ನತಿ ಹೊಂದಲು 
ಅರ್ಹತಾ ದಿನಾಂಕ 


ಷರಾ 


ಕಾರ್ಯಪಾಲಕ 
ಇಂಜಿನಿಯರ್‌ ವೃಂದಕ್ಕೆ 
ಪದೋನ್ನತಿ ಹೊಂದಿದ 

ದಿನಾಂಕ 
25 - 6 - 2014 


ಸಂಖ್ಯೆ 


22 - 12 - 1958 


ಸ . ಇಂ . ಜೇ ಕ್ರಮಾಂಕ | ಎ . ಮಂಜುನಾಥ್ 

701 


ಆದೇಶ ಸಂಖ್ಯೆ : ಗ್ರಾಅಪ 310 ಜಿಪಅ 2013 
ದಿನಾಂಕ 7 -10 - 2013 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು 
ಗ್ರಾ . ಅ. ಪಂ . ರಾಜ್ ಇಲಾಖೆಯಲ್ಲಿ ಕಾರ್ಯವರದಿ 
ಮಾಡಿಕೊಂಡಿರುತ್ತಾರೆ. 


PR - 1020 
Sc - 100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದೇಶ್ ಪೋತಲಕಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಸೇರ್ಪಡೆ 

ಸಂಖ್ಯೆ: ಗ್ರಾಅಪ 291 ಸೇಶಿಕಾ 2015 , ಬೆಂಗಳೂರು, ದಿನಾಂಕ: 30 - 10 - 2015 
ದಿನಾಂಕ 1 -1 - 2015 ರಲ್ಲಿದ್ದಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ ಗ್ರಾಅಪ 19 ಜಿಪಅ 2015 
ದಿನಾಂಕ 24.3 .2015 ರಂದು ಹೊರಡಿಸಲಾಗಿದ್ದು, ಸದರಿ ದಿನಾಂಕದಂದು ಶ್ರೀ ಬಿ. ಜಿ . ಭಾಸ್ಕರ್‌, ಸಹಾಯಕ ಇಂಜಿನಿಯರ್ ಇವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯ ವರದಿ ಮಾಡಿಕೊಂಡಿಲ್ಲದ 
ಕಾರಣ ಅವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರುವುದಿಲ್ಲ. ಪ್ರಸ್ತುತ ಸದರಿಯವರು ದಿನಾಂಕ 27 - 04- 2015 ರಂದು ಕಾರ್ಯ ವರದಿ ಮಾಡಿಕೊಂಡು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವ್ಯಾಪ್ತಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವುದರಿಂದ ಸದರಿಯವರು ಅವರ ಮಾತೃ ಇಲಾಖೆಯಾದ ಲೋಕೊಪಯೋಗಿ ಇಲಾಖೆಯಲ್ಲಿ ಹೊಂದಿದ್ದ ಅಂತರ್ ಸೇವಾ ಜೇಷ್ಠತೆಯನ್ನು ಪರಿಗಣಿಸಿ “ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ 
ಪಟ್ಟಿಯ ಕ್ರಮ ಸಂಖ್ಯೆ 9 ರಲ್ಲಿನ ಶ್ರೀ ನಾರಾಯಣಿ, ಸಹಾಯಕ ಇಂಜಿನಿಯರ್ ಇವರ ನಂತರ ಶ್ರೀ ಬಿ. ಜಿ. ಭಾಸ್ಕರ್, ಸಹಾಯಕ ಇಂಜಿನಿಯರ್ ಇವರ ಜೇಷ್ಠತೆಯನ್ನು ಕ್ರಮ ಸಂಖ್ಯೆ 9ಎ ರಲ್ಲಿ ಸೇರ್ಪಡೆ ಮಾಡಲು ಉದ್ದೇಶಿಸಿ 
ದಿನಾಂಕ 24 - 07 - 2015 ರಂದು ಕರಡು ಸೇರ್ಪಡೆ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿ ” ಸದರಿ ಕರಡು ಸೇರ್ಪಡೆ ಜೇಷ್ಠತಾ ಪಟ್ಟಿಯಿಂದ ಬಾಧಿತರಾಗುವ ಅಧಿಕಾರಿಗಳು ತಮ್ಮ ಆಕ್ಷೇಪಣೆ/ಸಲಹೆ ಏನಾದರೂ ಇದ್ದಲ್ಲಿ ದಿನಾಂಕ 24 - 07 - 2015 
ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 15 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆ /ಸಲಹೆಗಳನ್ನು ಸಲ್ಲಿಸಲು ಸೂಚಿಸಲಾಗಿತ್ತು. 

ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಸಂಬಂಧವಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ, ಶ್ರೀ ಬಿ. ಜಿ. ಭಾಸ್ಕರ್ , ಸಹಾಯಕ ಇಂಜಿನಿಯರ್ ಇವರಿಗೆ 
ಸಂಬಂಧಿಸಿದಂತೆ ಅಂತಿಮ ಸೇರ್ಪಡೆ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದೇಶ್ ಪೋತಲಕಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


೪೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


ಭಾಗ ೩ 


ಕ್ರಮ 
ಸಂಖ್ಯೆ 


9 


ಅಧಿಸೂಚನೆ ಸಂಖ್ಯೆ ಗ್ರಾಅಪ 291 ಸೇಶಿಕಾ 2015 , ದಿನಾಂಕ 30 - 10 - 2015 ಕ್ಕೆ ಅನುಬಂಧ 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಬಿ. ಜಿ. ಭಾಸ್ಕರ್, ಸಹಾಯಕ ಇಂಜಿನಿಯರ್ (ಗ್ರೂಪ್‌- ಬಿ) ಇವರ 

ಅಂತಿಮ ಸೇರ್ಪಡೆ ಜೇಷ್ಠತಾ ಪಟ್ಟಿ 
ಲೋ . ಇ . ಯು ಪ್ರಕಟಿಸಿರುವ 

ಸ. ಇಂ . 
ಸ. ಇಂ . ವೃಂದದ ಅಂತಿಮ ಅಧಿಕಾರಿಯ ಹೆಸರು 

ಸೇವೆಗೆ ಸೇರಿದ 
ಹುಟ್ಟಿದ ದಿನಾಂಕ ವೃಂದದಲ್ಲಿನ 

ಷರಾ 
ಜೇಷ್ಠತಾ ಪಟ್ಟಿಯಲ್ಲಿನ ಶ್ರೀಯುತರು 

ದಿನಾಂಕ 

ಅರ್ಹತಾ ದಿನಾಂಕ 
ಅಂತರ್ ಜೇಷ್ಠತಾ ಕ್ರ. ಸಂ . 
4580 ಬಿ. ಜಿ. ಭಾಸ್ಕರ್‌ (ಎಸ್. ಸಿ.) | 20 - 8 -1962 01 - 09 - 2003 | 24 - 05 - 2005 ಅಧಿಸೂಚನೆ ಸಂಖ್ಯೆ : ಗ್ರಾಅಪ 310 ಜಿಪಅ 2013 ದಿನಾಂಕ 7 - 10 - 2013 ರಲ್ಲಿ 

ವಿಲೀನಗೊಳಿಸಿ ಆದೇಶಿಸಲಾಗಿದೆ. ಸದರಿಯವರು ಗ್ರಾ . ಅ. ಪಂ . ರಾಜ್ ಇಲಾಖೆಯಲ್ಲಿ 
ವರದಿ ಮಾಡಿಕೊಂಡಿರುತ್ತಾರೆ. 
ಲೋಕೋಪಯೋಗಿ ಇಲಾಖೆಯು ಬ್ಯಾಕ್‌ಲಾಗ್ ಹುದ್ದೆಗಳಲ್ಲಿ ನೇಮಕಗೊಂಡ 
ಸಹಾಯಕ ಇಂಜಿನಿಯರ್‌ಗಳಿಗೆ ಸಂಬಂಧಿಸಿದಂತೆ ಪ್ರಕಟಿಸಿರುವ ಅಂತಿಮ ಜೇಷ್ಠತಾ 
ಪಟ್ಟಿ ದಿನಾಂಕ 1 - 9 - 2014ರ ಪ್ರಕಾರ ಶ್ರೀ ನಾರಾಯಣಿ, ಸಹಾಯಕ ಇಂಜಿನಿಯರ್ 
ಇವರ ಜೇಷ್ಠತಾ ಕ್ರಮ ಸಂಖ್ಯೆ 4577 ಆಗಿದೆ. ಇವರಿಗಿಂತ ಜೇಷ್ಠತೆಯಲ್ಲಿ 
ಕಿರಿಯರಾದ ಶ್ರೀ ಬಿ . ಜಿ . ಭಾಸ್ಕರ್, ಸಹಾಯಕ ಇಂಜಿನಿಯರ್ ಇವರ ಜೇಷ್ಠತಾ 
ಸಂಖ್ಯೆ 4580 ಇರುತ್ತದೆ. ಗ್ರಾ . ಅ . ಪಂ .ರಾಜ್ ಇಲಾಖೆಯು ದಿನಾಂಕ 1 -1 - 2015 
ರಂದು ಇದ್ದಂತೆ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ 
ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ ಗ್ರಾಅಪ 19 ಜಿಪಅ 2015 , ದಿನಾಂಕ 24 - 03 
2015 ರಲ್ಲಿ ಪ್ರಕಟಿಸಿದ್ದು, ಸದರಿ ಪಟ್ಟಿಯಲ್ಲಿ ಶ್ರೀ ನಾರಾಯಣಿ ಇವರ ಜೇಷ್ಟತಾ ಕ್ರಮ 
ಸಂಖ್ಯೆ 9 ರಲ್ಲಿ ನಿಗಧಿಪಡಿಸ ಲಾಗಿದ್ದು , ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ 
ಬಿ. ಜಿ. ಭಾಸ್ಕರ್‌, ಸಹಾಯಕ ಇಂಜಿನಿಯರ್ ಇವರ ಜೇಷ್ಠತಾ ಕ್ರಮ ಸಂಖ್ಯೆಯನ್ನು 

9ಎ ಎಂದು ನಿಗಧಿಪಡಿಸಿ ಸೇರ್ಪಡೆ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಿದ್ದೇಶ್ ಪೋತಲಕಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


PR - 1021 


SC - 200 


COURT OF THE VIII ADDTIONAL CHIEF METROPOLITAN MAGISTRATE BENGALURU CITY 
IT IS HEAR BY NOTIFIED TO THE GENERAL PUBLIC THAT THE FOLLOWING UNCLAIMED VEHICLES IN THE CUSTODY OF R .T. NAGAR POLICE STATION , BENGALURU CITY WHEN ARE 

SEIZED UNDER THE INVOLVED CRIME CASES . 
Details of the seized vehicles 
| SI. No. | Cr .No. & Sec | PF No . & Dated | Reg .No . | Vehicle Name / Model | Colour | Engine No. | Chassis No. | 

Disp 
1 | 83/ 89 

43/ 89 CKR -1843 IND SUZUKI MILKY WHITE 55067M015050 3506F005718 

05 - 06 -92, ಖುಲಾಸೆಯಾಗಿದೆ 
2 | 268/ 89 

| 68 / 93 | TDL- 9886 | TVS 50 

| RED | - -- 419611980481. 

28 - 09 - 89 ಸಿ , ಅಂಗೀಕಾರ 
- 3 | 96/ 89 

160 / 91 | CKJ 4302 | YAMAHA 

| BLUE | ... | UL1 

30 - 05 - 89 ಸಿ , ಅಂಗೀಕಾರ 
| 4 | 103/ 92 

130/ 93 KA04H7359 TVS 50 

BLUE --- C201F573619 

13 - 05 - 92 ಸಿ , ಅಂಗೀಕಾರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧, ೨೦೧೫ 


೪೮೭೯ 


Sl.No . 


| 


Cr.No . & Sec 
431 /93 


| PF No. & Dated | Reg . No. 
244 / 94 

KA 04 H 6818 
130 /97 

| KA 05 E 1423 
125 / 99 

KA 04 E 3225 


| Vehicle Name / Model | Colour 
| BAJAJ CHETAK 

BLUE 
| YEZDDI ROAD KING | SILVER BLACK 
TVS -XL 

GREEN 


| Engine No. 
| E0600156026 
| KIJD250006558 


Chassis No . 
CD6CC160399 
086558166731 . 
A011F431880 


362 / 97 


100 /99 


8 


| 


100/ 99 


126/ 99 


MUV 6798 


BAJAJ CHETAK 


WHITE 


| 04B412719 


Disp 
| 04 - 10 - 01 ರಲ್ಲಿ ಎಲ್. ಪಿ . ಆರ್ . 

25 - 06 - 99 ಖುಲಾಸೆಯಾಗಿದೆ | 
17 - 08 - 00 ರಲ್ಲಿ 2 ವರ್ಷ ಸಾದ 
ಶಿಕೆಯಾಗಿರುತ್ತೆ 
17 - 08 - 00 ರಲ್ಲಿ 2 ವರ್ಷ ಸಾದ 
ಶಿಕ್ಷೆಯಾಗಿರುತ್ತೆ 
17 - 08 - 00 ರಲ್ಲಿ 2 ವರ್ಷ ಸಾದ 
ಶಿಕ್ಷೆಯಾಗಿರುತ್ತೆ 
17 - 08 - 00 ರಲ್ಲಿ 2 ವರ್ಷ ಸಾದ 
ಶಿಕೆಯಾಗಿರುತ್ತೆ 
17 - 04 - 06 ಖುಲಾಸೆಯಾಗಿದೆ 
05 - 09 - 01, ಸಿ ಅಂಗೀಕರಿಸಿದೆ 
30 - 08 - 01 , ಸಿ ಅಂಗೀಕಾರ 


100/ 99 


126/ 99 


KA 02 H 1509 


BAJAJ CHETAK 


LIGHT GREEN 


FO6CB085766 


10 


100/ 99 


128/ 99 


CTV 1279 


BAJAJ CHETAK 


GREEN 


05B- 275078 


11 
12 
13 


137 / 00 
| 161 / 01 
| 161 / 02 


45/ 00 
53/ 01 
54/ 02 


KINETIC HONDA 
YAMAHA, 
SUZUKIMAX 100 


BLACK 
| BLACK 
BLUE 


0242551EME 
1L5170675 
9604M673523 
9604623523 
7905M358180 


98TF41L5170675 
9604F628826 
26041628826 
7905F309478 


15/ 03 u/ s 379 IPC 


69/ 03 


SUZUKI 


BLACK 


07 - 06 - 08 ಖುಲಾಸೆಯಾಗಿದೆ 


15 
16 
17 
18 
19 . 


| 197 /03 
| 294/ 03 
| 53 / 04 
| 157 / 04 

31 / 05 

37/ 06 
| 168/ 06 u / s 379 IPC 


75 / 03 
67/06 
21 /04 
66/ 06 
12/ 05 
43/06 
141 / 06 


| KA 05 N 2413 
KA 03 V1185 
KA 01 H 1994 
KL 01 H 1964 
TN 27 E 6567 
(KA 02 Y 36 ) 
KA 06 E 4993 
KA 04 EF 795 
CAN 6800 
KA 04 EF 8018 
KA 04 E 3675 
| KA 03 R 6163 
KA 01 EH 3894 
KA 04 ED 6739 
KA 03 6003 


KINETIC 
TVS - XI HEAVY DUTY 
LML VESPA 
TVS -XI HEAVY DUTY 
KINETIC HONDA 
KINETIC HONDA 
HERO HONDA 
PASSION M / C 
YAMAHA RX 100 M /C 


BLACK 
GREEN 
BLACK 
GREEN 
BROWN 
BLACK 
BLACK 


P1304F750469 
XE0863 * 
P3309F844389 


F1304744402 
D1 *74705 * 
P1309M833923 
236155NIE- GL 
69053NWIEMJ 
02K21M04857 


| 10 - 05 - 06 ಖಲಾಸೆಯಾಗಿದೆ 
| 05 - 08 - 07 ಖುಲಾಸೆಯಾಗಿದೆ 
12 - 03 - 07 ಖುಲಾಸೆಯಾಗಿದೆ 
16 - 08 - 12 ಖುಲಾಸೆಯಾಗಿದೆ 
09 - 04 - 09 ರಲ್ಲಿ ಎಲ್. ಪಿ .ಆರ್. 
16 - 09 - 06, ಸಿ ಅಂಗೀಕಾರ| 
27 - 07 - 08 ಖಲಾಸೆಯಾಗಿದೆ 


20 


59053NWIEMJ 
02K21C03779 


21 


419 / 07 u/ s 379 IPC 


88 / 07 


06 - 04 - 10 ಖುಲಾಸೆಯಾಗಿದೆ 


_ILI348605 
14343605 
02M18M00663 
BTMNO12468 


_ILI348605 
1433605 
KA022283 
DDFBJM20880 


162/ 07 
21/ 08 u/s 379 IPC 


60 /12 
15 /08 


BLACK 
BLACK 


06 - 08 - 07 , ಸಿ ಅಂಗೀಕಾರ | 
06 - 12 - 08 ಖುಲಾಸೆಯಾಗಿದೆ 


KA 02 EG 6433 | HERO HONDA 
UP 32 AV 0294 BAJAJKAWASAKI 

CALIBER M / C 
KA 05 EV 4031 BAJAJ CT 100 M / C 
KA 04 EV 7278 TVS VICTOR GX 


DVMBLJ24135 


254/ 08 u/ s 392 IPC 
204 / 08 u/s 392 IPC 


89 /08 
67 / 08 


DVCBLJ64929 

27 - 06 - 09 ಖುಲಾಸೆಯಾಗಿದೆ 
MD625AF1841N47283 | 16 - 08 - 12 ಖುಲಾಸೆಯಾಗಿದೆ 


BLACK 
BLACK - BLUE 
AND WHITE 
BLACK 


1 296/ 09 u/s 379 IPC 


32/10 


_ KA 01 V 5245 


02G18E36 


02G2OF36285 


22 - 02 - 12 ಖುಲಾಸೆಯಾಗಿದೆ 


28 


241 /09 
349 / 09 


105 / 09 
38/10 


HERO HONDA 
SPLENDOUR M 
YAMAHA RX 
HERO HONDA 
SPLENDER 


KA- 04 EZ 
KA- 03- EL 8416 
KA- 04- EL- 9332 


BLACK 
BLACK 


4TL 606323 
05F15M25360 


04 D4TL606323 
05F16C26253 


02 - 03 - 12 , ಖುಲಾಸೆಯಾಗಿದೆ. 
16 - 08 - 12 ಖುಲಾಸೆಯಾಗಿದೆ. 


29 


| 


R .N .I. No . KARBIL /2001/47147 POSTAL REGN. No. RNP/KA/BGS /2202 /2014 -16 
Licensed to post without prepayment WPP No . 297 
೪೮೮೦ 

- ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೧ , ೨೦೧೫ 


ಭಾಗ ೩ 


Sl.No. 


PF No. & Dated 


Colour 


Cr.No . & Sec 
569/09 


Reg .No. 
KA - 02 - EL 6575 


Engine No. 
04CLSL 28947 


Chassis No . 
04C16F28858 


Disp 
05 -04 - 12 , 20ODIOJOnD . 


30 


Vehicle Name / Model 
HERO HONDA 
SPLENDER 
Yamaha Libero 


BLACK 


21/ 10 


KA -03-EL 7979 


Dark Brown 


CROOCM3 


03A5T5047233 


14 - 02 –10, eodesoo 


32 


22/ 10 


KA -11 - J- 9690 


Kawasaki Boxer 


BLACK 


DFMBGLD4600 


DFFDGL78308 


14 – 12 – 10 , % . Sonendo 


31/10 u / s 
379 IPC 
31 / 10 u /s 
379 IPC 
82/ 10 
82 /10 
171/ 10 
376 /10 


33 


KA -02 -EK - 3559 


64 /10 
62 / 10 
42/ 10 
48/ 11 


BABA KAWASKI 
HH 
AUTO RIKSHA 
PULSAR 


BLUE 
SILVER 
BLACK 
BLACK 


KA -02 - A 4209 
KA -03 -ET 8779 


05K16F217 
AEMBHC16807 
DHGVNF19151 


37 


376 / 10 


48 / 11 


KA -03 -EZ 3571 


BAJAJ PULSAR 


RED 


DHGBNM13205 


MD625AF184IN47283 05 – 06 – 12 0DXOGJDO d . 
05K15E21548 

05 – 06 – 12 00200000ð . 
24FBHB38573 

15 - 02 – 13, 2008aGp no . 
| MDZOHDHHZMCF 05 - 09 - 12 WOUDOS . 
82221 
MD2DHDZZMCN 05 -09 - 12 Omarond . 
75650 
ME4J 

05 - 09 - 12 Xand . 
MD621BD1031 11– 07 – 13 , oxatand . 
N15285 
DHVBMD03339 12 - 09 - 15 , ODWOUDð. 


48 / 11 


JF08L0029286 


38 
39 


376 / 10 
112 / 11 


KA - 01-U 207 
KA -04 -ES 6865 


HONDA ACTIVE 
TVS XL 


CEMENT 
GREEN 


30 


27 /11 


11/14 


KA - 09 — EF - 3474 


BAJAJ PULSAR 


BLACK 


DHGBMD0112 


244/11 
u /s 379 IPC 
272/ 11 
84 / 12 


41 


| KA - 03 -EL 8280 


68 / 11 
35 /12 


YAMAHA LIBERO 
BAJAJ PULSAR 


| BLUE 
BLACK 


42 


JCGBRB16730 


84 / 12 u /s 379 IPC 
84 / 12 u /s 379 IPC 


36 /12 
37 /12 


KA -04- EQ -614 
KA -02-EX -570 


| TVS Star City 
BAJAJ CT 100 


White 
BLUE 


BFSB71104265 
DVEBNF26560 


44 


45 


34 / 12 


03KSTS -078893 | 09 - 12 - 12 , 00203DNo . 
MD2DHJCZZRCB 17 – 08 – 13 , OD Otond . 
12287 
M625KF507B33169 17 - 08 - 13 , XORDOD . 
MD2DDDUZZNAF 17 – 08 - 13 , Oscarpið . 

28429 
| MD625AF1371358820 | 17 - 08 - 13 , O2Opna . 
03JSPS - 069669 17 –08 - 13 , ODXOJOnd . 
A403F885188 

29 - 07 - 10 00 wer . .G00 
006F411920 

29 – 07 – 10 00 O . 2 .GO 

29 -07 - 10 JO JOFUGOS 
N3206F137215 05 - 12 - 15 , Boediocond . 


46 


47 


84 /12 u /s /379 IPC 
84 /12 
358 /03 u / s 98 Kp act. 
358 / 03 u /s 98 Kp act. 
358 /03 u / s 98 Kp act. 
232/12 u/ s 98 KP 
ACT 
334/ 2013 u/ s 98 KP 
ACT 


KA -04 -ET 4808 | TVS VICTER 
KA -05 -EY - 8476 YAMAHA LIBERO 
KA -03 -K -9579 TVS 50 XL 
3374 

TVS 50 
CKI- 1263 

BAJAJ CHETAK 
KA-03 -EH -8803 TVS Victor 


33 /03 
35 /03 
34 /03 
61/12 


BLUE BLACK 
SILVER 
GREEN 
GREEN 
LIGHT BL 
BLACK GOLD 


48 


OF1B71576058 
5TS069669 
874518 
A006M39303 
WO5B052966 
N3206M138081 


49 


al 


| 


102/ 13 


KA -04 -EP- 9850 


BAJAJ PULSAR 


BLACK 


DHGBNA52758 


20 - 08 - 14 , 


odnb . 


MD2DHOHZZNCA 
15350 


PR - 1107 


VIII Addl. Chief Metropolitan 
Magistrate Bengaluru City 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


